KA / BGGPO /2515MPP47/2009- 2011 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ , ಆಗಸ್ಟ್ ೫ , ೨೦೧೦ (ಶ್ರಾವಣ ೧೪ ಶಕ ವರ್ಷ ೧೯೩೨) ಸಂಚಿಕೆ ೩೧ 

ಭಾಗ - ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಇವರ ನಡವಳಿ 

- ಸಂಖ್ಯೆ: ಸಿಬ್ಬಂದಿ.ಶಿಸ್ತು.ಟ್ಯಾಪ್.15 / 2001 - 02 , ದಿನಾಂಕ:29ನೇ ಜೂನ್, 2010 
ವಿಷಯ : ಶ್ರೀ ಕೆ. ಶಿವಣ್ಣ , ದ್ವಿತೀಯ ದರ್ಜೆ ಭೂಮಾಪಕರು , ತಹಶೀಲ್ದಾರ್ ಕಛೇರಿ, ಹೆಚ್. ಡಿ . ಕೋಟೆ ಇವರ 

ವಿರುದ್ಧದ ಟ್ರಾಪ್ ಪ್ರಕರಣ - ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 
ಉಲ್ಲೇಖ: 1) ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು ಇವರ ಪತ್ರ 

ಸಂಖ್ಯೆ : ಲೋಕ್/ ಐಎನ್‌ವಿ ( ಜಿ)/ ಎಂ -47/ಸಿಆರ್ -5/ 2001 ಎಂಡಿಕೆ ದಿನಾಂಕ :25 .05.2010. 
2) ಪೊಲೀಸ್ ಇನ್ಸ್‌ಪೆಕ್ಟರ್‌, ಪೊಲೀಸ್ ವಿಂಗ್, ಕರ್ನಾಟಕ ಲೋಕಾಯುಕ್ತ , ಮಡಿಕೇರಿ ಇವರ ಫ್ಯಾಕ್ಸ್ 

ಸಂದೇಶ ದಿನಾಂಕ:02.08.2001. 
3) ಅಮಾನತ್ತುಗೊಳಿಸಿರುವ ಈ ಕಛೇರಿಯ ಸಮಸಂಖ್ಯೆ ನಡೆವಳಿ ದಿನಾಂಕ:18.08.2001 ಮತ್ತು 

04 .05 . 2002 . 
4) ಅಭಿಯೋಜನಾ ಮಂಜೂರಾತಿಯನ್ನು ನೀಡಿರುವ ಭೂ . ಜಂ . ನಿ., ಮೈಸೂರು ಇವರ ನಡವಳಿ 

ಸಂಖ್ಯೆ :ಸಿಬ್ಬಂದಿ.ಶಿಸ್ತು.ಟ್ರಾಪ್.2 /2002 - 03 , ದಿನಾಂಕ:03.05 .2002. 
5) ಕೊಡಗು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ವಿಶೇಷ ನಂ .3/2002 

ದಿನಾಂಕ:22 .04.2010ರ ಆದೇಶ. 

6) ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ.9.ಸೇಇವಿ. 95, ಬೆಂಗಳೂರು ದಿನಾಂಕ: 26 . 06.1996. 
ಪ್ರಸ್ತಾವನೆ: 

ಶ್ರೀ ಶಿವಣ್ಣ , ದ್ವಿತೀಯ ದರ್ಜೆ ಭೂಮಾಪಕರು, ತಹಶೀಲ್ದಾರ್ ಕಛೇರಿ, ಹೆಚ್. ಡಿ. ಕೋಟೆ ಇವರು ಈ ಹಿಂದೆ 
ಭೂದಾಖಲೆಗಳ ಸಹಾಯಕ ನಿರ್ದೇಶಕರ ಕಛೇರಿ, ಮಡಿಕೇರಿ ವ್ಯಾಪ್ತಿಯ ತಾಲ್ಲೂಕು ಭೂಮಾಪನ ಕಛೇರಿ, ಸೋಮವಾರಪೇಟೆ 
ಕಛೇರಿಯಲ್ಲಿ ದ್ವಿತೀಯ ದರ್ಜೆ ಭೂಮಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಪಿರ್ಯಾದಿಯಾದ ಶ್ರೀ ಕೆ. ಎಂ . ಚಂಗಪ್ಪ 
ಅಂಡಗೋವಿ ಗ್ರಾಮ , ಸಂತೇಕೊಪ್ಪ ಹೋಬಳಿ, ಸೋಮವಾರಪೇಟೆ ತಾಲ್ಲೂಕು ಇವರ ಜಮೀನಿಗೆ ಸಂಬಂಧಿಸಿದ 
ಆಕಾರಬಂದ್ ರೆಕಾರ್ಡ್ನ್ನು ತಹಶೀಲ್ದಾರರಿಗೆ ಕಳುಹಿಸಲು ರೂ .500 - 00ಗಳ ಲಂಚದ ಹಣಕ್ಕೆ ಒತ್ತಾಯಿಸಿ, 
ದಿನಾಂಕ:02.08. 2001 ರಂದು ರೂ .500 - 00ಗಳ ಲಂಚದ ಹಣವನ್ನು ಸ್ವೀಕರಿಸಿ 2ನೇ ಆರೋಪಿತ ನೌಕರರಾದ ಶ್ರೀ 

( ೩೨೧೭) 


೩೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ- ೩ 
ಜವರೇಗೌಡ, ಬಾಂದುಜವಾನರಿಗೆ ಕೊಟ್ಟ ಸಮಯದಲ್ಲಿ ಲೋಕಾಯುಕ್ತ ರವರು ಬೀಸಿದ ಟ್ರಾಪ್ ಪ್ರಕರಣದಲ್ಲಿ ಸಿಲುಕಿರುವ 
ಬಗ್ಗೆ ಉಲ್ಲೇಖ ( 2) ರ ಕರ್ನಾಟಕ ಲೋಕಾಯುಕ್ತರವರ ಫ್ಯಾಕ್ಸ್ ಸಂದೇಶದ ಮೇರೆಗೆ ಈ ಕಛೇರಿ ನಡೆವಳಿ 
ದಿನಾಂಕ:18 . 08. 2001ರಲ್ಲಿ ಆರೋಪಿತರಿಬ್ಬರನ್ನು ಅಮಾನತ್ತಿನಲ್ಲಿಟ್ಟಿದ್ದು, ದಿನಾಂಕ:04 . 05.2002ರ ನಡೆವಳಿಯಲ್ಲಿ ಟ್ರಾಪ್ 
ಪ್ರಕರಣದ ಇತ್ಯರ್ಥ ಕಾಯ್ದಿರಿಸಿ ಅಮಾನತ್ತಿನಿಂದ ತೆರವುಗೊಳಿಸಿ ಶ್ರೀ ಶಿವಣ್ಣ ರವರನ್ನು ಭೂದಾಖಲೆಗಳ ಸಹಾಯಕ 
ನಿರ್ದೆಶಕರು, ಮಂಡ್ಯ ಕಛೇರಿಗೆ ಹಾಗೂ ಶ್ರೀ ಜವರೇಗೌಡ, ಬಾಂದುಜವಾನರು ಇವರನ್ನು ಭೂದಾಖಲೆಗಳ ಸಹಾಯಕ 
ನಿರ್ದೆಶಕರು, ಹಾಸನ ಕಛೇರಿಗೆ ಮುನರ್‌ನೇಮಕ ಮಾಡಲಾಗಿರುತ್ತದೆ. ಸದರಿ ನೌಕರರುಗಳನ್ನು ನ್ಯಾಯಾಲಯದಲ್ಲಿ 
ಅಭಿಯೋಜನೆಗೆ ಒಳಪಡಿಸಲು ದಿನಾಂಕ:03.05.2002ರ ನಡವಳಿಯಲ್ಲಿ ಮಂಜೂರಾತಿಯನ್ನು ನೀಡಲಾಗಿರುತ್ತದೆ. 

ಸದರಿ ಟ್ರ್ಯಾಪ್ ಪ್ರಕರಣ ಕುರಿತು ಕೊಡಗು ಜಿಲ್ಲಾ ಮತ್ತು ಪ್ರಧಾನ ಸತ್ಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು 
ಸ್ಪೆಷಲ್ ಕೇಸ್ ( Corrpn) ನಂ .3/ 2002, ದಿನಾಂಕ:22.04. 2010ರ ತೀರ್ಪಿನಲ್ಲಿ ಆಪಾದಿತ - 2 ರವರಾದ ಶ್ರೀ ಜವರೇಗೌಡ, 
ಬಾಂದುಜವಾನ ಇವರನ್ನು ಆಪಾದನೆಗಳಿಂದ ದೋಷಮುಕ್ತಗೊಳಿಸಿರುತ್ತಾರೆ. ಆಪಾದಿತ -1 ರವರಾದ ಶ್ರೀ ಕೆ. ಶಿವಣ್ಣ ಇವರ 
ವಿರುದ್ಧದ ಆರೋಪವು ಸಾಬೀತಾಗಿ ಕಲಂ- 7, ಲಂಚ ನಿರೋಧಕ ಕಾಯಿದೆ 1988ರ ಅಡಿಯಲ್ಲಿ ಎಸಗಿರುವ ಅಪರಾದಕ್ಕೆ 1 
ವರ್ಷ ಸಾದಾ ಶಿಕ್ಷೆ ಮತ್ತು ರೂ .2.000 - 00 ದಂಡ ಮತ್ತು ಕಲಂ 13 (1) ( ಡಿ) ಸಹವಾಚನ 13 ( 2) ಲಂಚ ನಿರೋಧಕ 
ಕಾಯಿದೆ 1988 ರಡಿಯಲ್ಲಿ ಎಸಗಿರುವ ಅಪರಾಧಕ್ಕೆ 2 ವರ್ಷ ಸಾದಾಶಿಕ್ಷೆ ಮತ್ತು ರೂ .3.000 - 00 ದಂಡ ವಿಧಿಸಿರುವ ಕಾರಣ 
ಸದರಿ ನೌಕರರನ್ನು ಸೇವೆಯಿಂದ ವಜಾಗೊಳಿಸುವ ಬಗ್ಗೆ ಸೂಕ್ತ ಕ್ರಮ ಜರುಗಿಸಲು ಕರ್ನಾಟಕ ಲೋಕಾಯುಕ್ತರವರು ಉಲ್ಲೇಖ 
(i)ರ ಪತ್ರದಲ್ಲಿ ಕೋರಿರುತ್ತಾರೆ . 

ಸರ್ಕಾರದ ಸುತೋಲೆ ಸಂಖ್ಯೆ : ಸಿಆಸುಇ 9, ಸೇಇವಿ. 95 ಬೆಂಗಳೂರು ದಿನಾಂಕ :26. 06.1996 ಮತು ಸರ್ವೊಚ್ಚ 
ನ್ಯಾಯಾಲಯದ ಪ್ರಕರಣ ಸಂಖ್ಯೆ: 770 /2001 ದಿನಾಂಕ : 02.08 . 2001ರನ್ವಯ , ನ್ಯಾಯಾಲಯವು ನೌಕರರಿಗೆ ಶಿಕ್ಷೆ ವಿಧಿಸಿ, 
ತೀರ್ಪು ನೀಡಿದ್ದಲ್ಲಿ ಸಂವಿಧಾನದ ಅನುಚ್ಛೇದ 311 ( 2) ರಡಿಯಲ್ಲಿನ 2ನೇ ಪರಂತುಕದ ಸಮರ್ಥನೆ ಪಡೆದಿರುವ ಕರ್ನಾಟಕ 
ಸರ್ಕಾರಿ ಸೇವೆ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 1957ರ ನಿಯಮ 14 (1) ರನ್ವಯ , ಕ್ರಿಮಿನಲ್ 
ಆರೋಪವು ನ್ಯಾಯಾಲಯದಲ್ಲಿ ಸಾಬೀತಾದಂತಹ ಸರ್ಕಾರಿ ನೌಕರರನ್ನು ಸೇವೆಯಿಂದ ವಜಾ ಮಾಡುವ ಅಥವಾ 
ಸೇವೆಯಿಂದ ತೆಗೆದುಹಾಕುವ ದಂಡನೆಯನ್ನು ವಿಧಿಸಬಹುದಾಗಿದೆ ಎಂದೂ , ಒಂದು ವೇಳೆ ಮೇಲ್ಮನವಿಯಲ್ಲಿ ಆಪಾದಿತರು 
ಖುಲಾಸೆಯಾದಲ್ಲಿ, ಅವರನ್ನು ಸೇವೆಯಲ್ಲಿ ಪುನರ್‌ನೇಮಕಗೊಳಿಸಿ, ವಜಾಗೊಳಿಸದಿದ್ದಲ್ಲಿ ಲಭ್ಯವಾಗುತ್ತಿದ್ದ ಎಲ್ಲಾ ಸೇವಾ 
ಭತ್ಯೆಗಳಿಗೆ ಅರ್ಹರಾಗಿರುತ್ತಾರೆಂಬ ಸರ್ಕಾರದ ಸುತ್ತೋಲೆಯನ್ನು ಪರಿಗಣಿಸಿ , ಸದರಿ ನೌಕರರನ್ನು ಸೇವೆಯಿಂದ ವಜಾ 
ಮಾಡುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡಂತೆ ಆದೇಶಿಸಿದೆ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಜಿ. ಕಲ್ಪನಾ , ಆಯುಕ್ತರು , ಭೂಮಾಪನ ಕಂದಾಯ ವ್ಯವಸ್ಥೆ 
ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಆದ ನಾನು ಕೊಡಗು ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಲಯದ ತೀರ್ಪು 
ಸ್ಪೆಷಲ್ ಕೇಸ್ ನಂ .3/ 2002 ದಿನಾಂಕ:22.04. 2010 ಹಾಗೂ ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ.9.ಸೇಇವಿ.95 
ಬೆಂಗಳೂರು ದಿನಾಂಕ:26. 06 .1996ರನ್ವಯ ಕರ್ನಾಟಕ ಸರ್ಕಾರಿ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
1957ರ ನಿಯಮ 9(3) ರೊಂದಿಗೆ ಓದಿಕೊಂಡ ನಿಯಮ 8( vi) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ಕೆ. ಶಿವಣ್ಣ, ದ್ವಿತೀಯ ದರ್ಜೆ ಭೂಮಾಪಕರು, ತಹಶೀಲ್ದಾರ್ ಕಛೇರಿ, ಹೆಗ್ಗಡದೇವನಕೋಟೆ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ, ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿದೆ. 

ಆಯುಕ್ತರು, 
ಪಿ . ಆರ್.1031 

ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 

ಭೂದಾಖಲೆಗಳು , ಬೆಂಗಳೂರು. 
ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಇವರ ನಡವಳಿ 

ಸಂಖ್ಯೆ : ಸಿಬ್ಬಂದಿ.ಶಿಸ್ತು.ಟ್ಯಾಪ್.1 / 2003 - 04 , ದಿನಾಂಕ : 29ನೇ ಜೂನ್, 2010 
ವಿಷಯ : ಶ್ರೀ ರಿಯಾಜ್ ಅಹಮದ್, ದ್ವಿತೀಯ ದರ್ಜೆ ಭೂಮಾಪಕರು, ನಗರಮಾಪನ ಯೋಜನಾಧಿಕಾರಿಗಳ 

ಕಛೇರಿ, ಮೈಸೂರು ಇವರ ವಿರುದ್ಧದ ಟ್ರಾಪ್ ಪ್ರಕರಣ - ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫, ೨೦೧೦ 

೩೨೧೯ 
ಉಲ್ಲೇಖ: 1) ಆರಕ್ಷಕ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು ಇವರ ಪತ್ರ 

ಸಂಖ್ಯೆ:ಲೋಕ್. ಐಎನ್‌ವಿ( ಜಿ)/ ಎಂ - 4/ಸಿಆರ್ - 2 /2003 ಮೈಸೂರು, ದಿನಾಂಕ:09. 04.2003 
2) ಭೂ . ಜಂ .ನಿ. ಮೈಸೂರು ಇವರ ನಡೆವಳಿ ಸಂಖ್ಯೆ: ಸಿಬ್ಬಂದಿ ಶಿಸ್ತು.ಟ್ರಾಪ್.3/ 2003 -04 
- ದಿನಾಂಕ:02 . 05.2003, 12.01. 2004 . 
3) ಅಭಿಯೋಜನಾ ಮಂಜೂರಾತಿಯನ್ನು ನೀಡಿರುವ ಭೂ . ಜಂ .ನಿ., ಮೈಸೂರು ಇವರ ಆದೇಶ 

ಸಂಖ್ಯೆ :ಸಿಬ್ಬಂದಿ . ಶಿಸ್ತು .ಟ್ರಾಪ್.3 /2003 - 04, ದಿನಾಂಕ:08.12.2003. 
4) ಇಲಾಖಾ ವಿಚಾರಣೆ ನಡೆಸುವ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ : ಕಂ . ಇ.122.ಭೂದಾಸೇ ( 3) 2006 

ಬೆಂಗಳೂರು ದಿನಾಂಕ:22.05.2006 ಮತ್ತು 31. 03 .2009. 
5) ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ 

ಸಂಖ್ಯೆ: ಲೋಕ್ ಐಎನ್‌ವಿ( ಜಿ)/ ಎಂ - 4 /ಸಿಆರ್ - 2 /2003 ಎಂವೈಎಸ್‌ ದಿನಾಂಕ:12 .05.2010 . 
6 ) ಮೈಸೂರು ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಲಯ ಇವರ ತೀರ್ಪು ಸೆಷಲ್ ಕೇಸ್ ನಂ .11 / 2004 

ದಿನಾಂಕ:08. 02.2010. 
7) ಮಾನ್ಯ ಉಚ್ಛ ನ್ಯಾಯಾಲಯದ ಆದೇಶ ಸಂಖ್ಯೆ: ಸಿಆರ್ ಎಲ್.ಎಪಿಎಲ್‌. ನಂ .190/2010 

ದಿನಾಂಕ: 22.02 .2010. 

8) ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ.9.ಸೇಇವಿ.95 ದಿನಾಂಕ:26.06 .1996 . 
ಪ್ರಸ್ತಾವನೆ: 

ಶ್ರೀ ರಿಯಾಜ್ ಅಹಮದ್, ದ್ವಿತೀಯ ದರ್ಜೆ ಭೂಮಾಪಕರು, ನಗರಮಾಪನ ಯೋಜನಾಧಿಕಾರಿಗಳ ಕಛೇರಿ, 
ಮೈಸೂರು ಇವರು ಈ ಹಿಂದೆ ತಹಶೀಲ್ದಾರ್‌ ಪಿರಿಯಾಪಟ್ಟಣ ಕಛೇರಿಯಲ್ಲಿ ದ್ವಿತೀಯ ದರ್ಜೆ ಭೂಮಾಪಕರಾಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ, ಪಿರ್ಯಾದಿಯಾದ ಶ್ರೀ ಚಾರ್ಲಿ ಥಾಮಸ್ ಬಿನ್ ಎ .ಎಲ್. ಥಾಮಸ್ , ದೊಡ್ಡ ಕಮರಹಳ್ಳಿ ಗ್ರಾಮ , 
ಹಾರನಹಳ್ಳಿ ಹೋಬಳಿ, ಪಿರಿಯಾಪಟ್ಟಣ ತಾಲ್ಲೂಕು ಇವರ ಶಾನುಭೋಗನ ಹಳ್ಳಿಯಲ್ಲಿನ ಸ. ನಂ . 41, 42/3, 43/2 ಮತ್ತು 
40 / ರ ಹದ್ದುಬಸ್ತು ಅಳತೆ ಮಾಡುವ ಬಗ್ಗೆ ರೂ .2,000 -00ಗಳ ಲಂಚದ ಹಣಕ್ಕೆ ಒತ್ತಾಯಿಸಿ, ದಿನಾಂಕ: 03.03.2003ರಂದು 
ರೂ .500 -00ಗಳ ಲಂಚದ ಹಣವನ್ನು ಸ್ವೀಕರಿಸಿ, ಲೋಕಾಯುಕ್ತ ರವರು ಬೀಸಿದ ಟ್ರಾಪ್ ಪ್ರಕರಣದಲ್ಲಿ ಸಿಲುಕಿರುವ ಬಗ್ಗೆ 
ಉಲ್ಲೇಖ (1) ರ ಕರ್ನಾಟಕ ಲೋಕಾಯುಕ್ತರವರ ಪತ್ರದನ್ವಯ ಭೂದಾಖಲೆಗಳ ಜಂಟಿ ನಿರ್ದೆಶಕರು , ಮೈಸೂರು ರವರು 
ದಿನಾಂಕ:02.05 . 2003ರಂದು ಅಮಾನತ್ತಿನಲ್ಲಿಟ್ಟಿದ್ದು, ದಿನಾಂಕ:12.01. 2004ರ ನಡೆವಳಿಯಲ್ಲಿ, ಟ್ರ್ಯಾಪ್ ಪ್ರಕರಣ ಇತ್ಯರ್ಥ 
ಕಾಯ್ದಿರಿಸಿ, ಅಮಾನತ್ತಿನಿಂದ ತೆರವುಗೊಳಿಸಿ, ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಪಾಂಡವಪುರ ಕಛೇರಿಗೆ 
ಪುನರ್‌ನೇಮಕ ಮಾಡಲಾಗಿರುತ್ತದೆ. ಭೂದಾಖಲೆಗಳ ಜಂಟಿ ನಿರ್ದೆಶಕರು, ಮೈಸೂರು ಇವರ ನಡೆವಳಿ 
ದಿನಾಂಕ:08.12 .2003ರಲ್ಲಿ ನೌಕರರನ್ನು ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿಯನ್ನು 
ನೀಡಲಾಗಿರುತ್ತದೆ. 

ಸದರಿ ಟ್ರಾಪ್ ಪ್ರಕರಣ ಕುರಿತು, ಕರ್ನಾಟಕ ಸರ್ಕಾರಿ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
1957ರ ನಿಯಮ 14( ಎ) ರನ್ವಯ ಇಲಾಖಾ ವಿಚಾರಣೆ ನಡೆಸಲು ಸರ್ಕಾರವು ಪ್ರಕರಣವನ್ನು ಉಪ ಲೋಕಾಯುಕ್ತರವರಿಗೆ 
ವಹಿಸಿದ್ದು , ಉಪ ಲೋಕಾಯುಕ್ತರವರ ವರದಿಯ ಮೇರೆಗೆ ಸರ್ಕಾರದ ಆದೇಶ ದಿನಾಂಕ: 31. 03.2009ರಲ್ಲಿ ನೌಕರರನ್ನು 
ಆರೋಪಮುಕ್ತಗೊಳಿಸಿ ಆದೇಶಿಸಿರುತ್ತದೆ. 

- ಸದರಿ ಟ್ರ್ಯಾಪ್ ಪ್ರಕರಣ ಕುರಿತು ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಲಯ , ಮೈಸೂರಿನಲ್ಲಿ ವಿಚಾರಣೆ 
ನಡೆಯುತ್ತಿದ್ದು, ಸ್ಪೆಷಲ್ ಕೇಸ್ ನಂ .11/ 2004 ದಿನಾಂಕ:08.02 . 2010ರ ತೀರ್ಪಿನಲ್ಲಿ ನೌಕರರ ವಿರುದ್ಧದ ಆರೋಪವು 
ಸಾಬೀತಾಗಿ ಕಲಂ 7, ಲಂಚ ನಿರೋಧಕ ಕಾಯಿದೆ 1988ರ ಅಡಿಯಲ್ಲಿ ಎಸಗಿರುವ ಅಪರಾಧಕ್ಕೆ 1 ವರ್ಷ ಸಾದಾ ಶಿಕ್ಷೆ ಮತ್ತು 
ರೂ .5,000 - 00 ದಂಡ ಹಾಗೂ ಕಲಂ 13(1) ( ಡಿ) ಸಹವಾಚನ 13( 2) ಲಂಚ ನಿರೋಧಕ ಕಾಯಿದೆ 1988 ರಡಿಯಲ್ಲಿ 
ಎಸಗಿರುವ ಅಪರಾಧಕ್ಕೆ 2 ವರ್ಷ ಸಾದಾ ಶಿಕ್ಷೆ ಮತ್ತು ರೂ .5,000 - 00 ಗಳ ದಂಡನೆ ವಿಧಿಸಿರುವ ಕಾರಣ , ಸದರಿ ನೌಕರರನ್ನು 
ಸೇವೆಯಿಂದ ವಜಾಗೊಳಿಸುವ ಬಗ್ಗೆ ಸೂಕ್ತ ಕ್ರಮ ಜರುಗಿಸಲು ಕರ್ನಾಟಕ ಲೋಕಾಯುಕ್ತ ರವರು ಕೋರಿರುತ್ತಾರೆ. 


P 


೩೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ - ೩ 
ಸದರಿ ನ್ಯಾಯಾಲಯದ ತೀರ್ಪಿನ ವಿರುದ್ದ ನೌಕರರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು, 
ಮಾನ್ಯ ಉಚ್ಚ ನ್ಯಾಯಾಲಯವು ಸಂಖ್ಯೆ : ಸಿಆರ್‌ಎಲ್.ಎಪಿಎಲ್‌. ಸಂ .190 /2010 ದಿನಾಂಕ:22.02.2010ರ ಆದೇಶದಲ್ಲಿ 
ದಂಡನೆಯನ್ನು ನಿಲಂಬನೆಗೊಳಿಸಿ, ನೌಕರರಿಗೆ ಜಾಮೀನು ನೀಡಲಾಗಿರುತ್ತದೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ.9.ಸೇಇವಿ.95 ಬೆಂಗಳೂರು ದಿನಾಂಕ: 26.06. 1996 ಮತ್ತು ಸರ್ವೊಚ್ಚ 
ನ್ಯಾಯಾಲಯದ ಪ್ರಕರಣ ಸಂಖ್ಯೆ: 770 /2001 (ಎಸ್.ಎಲ್. ಪಿ . ಅಪರಾಧ ಸಂಖ್ಯೆ: 2202/2001) ದಿನಾಂಕ:02.08. 2001 
ರನ್ವಯ ನ್ಯಾಯಾಲಯವು ನೌಕರರಿಗೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಲ್ಲಿ, ಸಂವಿಧಾನದ ಅನುಚ್ಛೇದ 311(2) ರಡಿಯಲ್ಲಿನ 2ನೇ 
ಪರಂತುಕದ ಸಮರ್ಥನೆ ಪಡೆದಿರುವ ಕರ್ನಾಟಕ ಸರ್ಕಾರಿ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ 
ನಿಯಮ 14(1) ರನ್ವಯ , ಕ್ರಿಮಿನಲ್ ಆರೋಪವು ನ್ಯಾಯಾಲಯದಲ್ಲಿ ಸಾಬೀತಾದಂತಹ ಸರ್ಕಾರಿ ನೌಕರರನ್ನು ಸೇವೆಯಿಂದ 
ವಜಾ ಮಾಡುವ ಅಥವಾ ಸೇವೆಯಿಂದ ತೆಗೆದುಹಾಕುವ ದಂಡನೆಯನ್ನು ವಿಧಿಸಬಹುದಾಗಿದೆ ಎಂದೂ , ಒಂದು ವೇಳೆ 
ಮೇಲ್ಮನವಿಯಲ್ಲಿ ಆಪಾದಿತರು ಖುಲಾಸೆಯಾದಲ್ಲಿ ಅವರನ್ನು ಸೇವೆಯಲ್ಲಿ ಮುನರ್‌ನೇಮಕಗೊಳಿಸಿ, ವಜಾಗೊಳಿಸದಿದ್ದಲ್ಲಿ 
ಲಭ್ಯವಾಗುತ್ತಿದ್ದ ಎಲ್ಲಾ ಸೇವಾ ಭತ್ಯೆಗಳಿಗೆ ಅರ್ಹರಾಗಿರುತ್ತಾರೆಂಬ ಸರ್ಕಾರದ ಸುತ್ತೋಲೆಯನ್ನು ಪರಿಗ 
ನೌಕರರನ್ನು ಸೇವೆಯಿಂದ ವಜಾ ಮಾಡುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡಂತೆ ಆದೇಶಿಸಿದೆ . 

ಆದೇಶ| 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಜಿ . ಕಲ್ಪನಾ, ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ 
ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಆದ ನಾನು ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಲಯ , ಮೈಸೂರು ಇವರ 
ತೀರ್ಪು ಸ್ಪೆಷಲ್ ಕೇಸ್ ನಂ .11 /2004 ದಿನಾಂಕ: 08 .02.2010 ಹಾಗೂ ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ.9.ಸೇಇವಿ.95 
ಬೆಂಗಳೂರು ದಿನಾಂಕ:26. 06 .1996ರನ್ವಯ ಕರ್ನಾಟಕ ಸರ್ಕಾರಿ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
1957ರ ನಿಯಮ 9(3) ರೊಂದಿಗೆ ಓದಿಕೊಂಡ ನಿಯಮ 8( vi) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ರಿಯಾಜ್ ಅಹಮದ್, ದ್ವಿತೀಯ ದರ್ಜೆ ಭೂಮಾಪಕರು, ನಗರಮಾಪನ ಯೋಜನಾಧಿಕಾರಿಗಳ ಕಛೇರಿ, ಮೈಸೂರು 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿದೆ. 

- ಆಯುಕ್ತರು, 
ಪಿ. ಆರ್.1032 

ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 

ಭೂದಾಖಲೆಗಳು, ಬೆಂಗಳೂರು. 
ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಬೆಂಗಳೂರು (ಉತ್ತರ), 

ಯಶವಂತಪುರ , ಬೆಂಗಳೂರು- 22 , ಇವರ ಕಛೇರಿ ನಡಾವಳಿ 
ಉಪಸ್ಥಿತರು: ಶ್ರೀ ರುದ್ರಾ ನಾಯಕ್, 

ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ಬೆಂಗಳೂರು (ಉತ್ತರ ). 
ವಿಷಯ : ವಾಹನ ಸಂಖ್ಯೆ: KA- 04 -5400 ( Stage Carriage)ರ ನೋಂದಣಿ ರದ್ಧತಿ ಬಗ್ಗೆ. 
ಉಲ್ಲೇಖ: 1) ಮಾಲೀಕರ ಅರ್ಜಿ ದಿನಾಂಕ: 30. 07.2008. 

2) ಮೋ . ವಾ . ನಿ. ರವರ ವರದಿ ದಿನಾಂಕ:26. 10 .2009 . 
ಪ್ರಸ್ತಾವನೆ : 

ವಾಹನ ಸಂಖ್ಯೆ : KA- 04 - 5400 ( Stage Carriage)ರ ಮಾಲೀಕರಾದ ಶ್ರೀ ಎಂ . ವೆಂಕಟೇಶ್, ಬಿನ್ 
ಬಿ. ಪಿ . ಗಂಗಾಧರ್, ಮೆ . ವೆಂಕಟೇಶ್ವರ ಮೋಟಾರ್ ಸರ್ವಿಸ್, ರೇಸ್ ಕೋರ್ಸ್ ರೋಡ್, ಬೆಂಗಳೂರು ರವರು 
ದಿನಾಂಕ:30 . 07.2008ರಂದು ಈ ಕಛೇರಿಗೆ ಅರ್ಜಿ ಸಲ್ಲಿಸಿ, ವಾಹನವು ದುರಸ್ತಿ ಮಾಡಲಾರದ ಸ್ಥಿತಿಯಲ್ಲಿರುವುದರಿಂದ 
ನೋಂದಣಿಯನ್ನು ರದ್ದುಪಡಿಸಲು ಕೋರಿರುತ್ತಾರೆ. ದಿನಾಂಕ:31.07.2008 ರಿಂದ ವಾಹನವನ್ನು ಎಸ್‌. ಆರ್‌. ನಂ .11/2008 - 09 
ರ ಅನ್ವಯ ಅಧ್ಯರ್ಪಣೆ ಮಾಡಿರುತ್ತಾರೆ. ಈ ಕಛೇರಿಯ ಮೋಟಾರು ವಾಹನ ನಿರೀಕ್ಷಕರು ವಾಹನವನ್ನು ಪರೀಕ್ಷಿಸಿ, 
ದಿನಾಂಕ:26.10 .2009 ರಂದು ವರದಿ ನೀಡಿ, ವಾಹನವು ದುರಸ್ತಿ ಮಾಡಲಾಗದ ಸ್ಥಿತಿಯಲ್ಲಿದ್ದು, ರಸ್ತೆಯಲ್ಲಿ ಓಡಾಡಲು 
ಯೋಗ್ಯವಾಗಿಲ್ಲದ ಕಾರಣ ವಾಹನದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ದಿನಾಂಕ:31.07.2008 ರ 
ಅವಧಿವರೆಗೆ ವಾಹನಕ್ಕೆ ತೆರಿಗೆಯನ್ನು ಪಾವತಿಸಿರುತ್ತಾರೆ. 


110 HP 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫, ೨೦೧೦ 

೩೨೨೧ 
ಸದರಿ ವಾಹನವು 1994 ಮಾಡೆಲ್ ಆಗಿದ್ದು, 16 ವರ್ಷಗಳ ಹಳೆಯದಾಗಿದ್ದು, ರಸ್ತೆಯ ಮೇಲೆ ಸಂಚರಿಸಲು 
ಯೋಗ್ಯವಾಗಿರುವುದಿಲ್ಲವೆಂದು ಪರಿಗಣಿಸಿ ಮೋಟಾರು ವಾಹನ ಸಂಖ್ಯೆ :KA- 04 -5400 ( Stage Carriage) ರ 
ನೋಂದಣಿಯನ್ನು ವಾಹನ ಅಧ್ಯರ್ಪಣೆಯಲ್ಲಿರುವಂತೆ ಷರತ್ತಿನೊಂದಿಗೆ ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶಿಸಿರುತ್ತೇನೆ. 

- ಆದೇಶ ಸಂಖ್ಯೆ : ಪ್ರಾ . ಸಾ . ಅ./ ಬೆಂ .( ಉ )./ KA - 04-5400/10-11 , ದಿನಾಂಕ: 25ನೇ ಜೂನ್, 2010 

ಕೇಂದ್ರ ಮೋಟಾರು ವಾಹನ ಕಾಯ್ದೆ 1988ರ ವಿಧಿ 55 (2 ) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ರುದ್ರಾನಾಯಕ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರಿ ಆದ ನಾನು, ಮೇಲ್ಕಂಡ ಕಾರಣಗಳಿಂದಾಗಿ, 
ಮೋಟಾರು ವಾಹನ ಸಂಖ್ಯೆ: KA-04-5400 ( Stage Carriage) ರ ಮೇಲೆ ಏನಾದರೂ ತೆರಿಗೆ, ಆಡಿಟ್, ಇಲಾಖಾ 
ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದಲ್ಲಿ ವಾಹನದ ಮಾಲೀಕರೇ ಪಾವತಿಸಬೇಕೆಂಬ ನಿಬಂಧನೆಯೊಂದಿಗೆ ಸದರಿ 
ವಾಹನದ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. 

ವಾಹನದ ವಿವರಗಳು 
ಮೋಟಾರು ವಾಹನ ಸಂಖ್ಯೆ 

KA -04 -5400 ( Stage Carriage ) 
ವಾಹನದ ತಯಾರಕನ ಹೆಸರು 

Ashok Leyland 
ವಾಹನದ ಮಾದರಿ 

Saloon 
| ವಾಹನ ತಯಾರಿಕೆ ವರ್ಷ 

1994 
ಚಾಸೀಸ್‌ ಸಂಖ್ಯೆ 

F10E 300464 
| ಇಂಜಿನ್ ಸಂಖ್ಯೆ 

F10E 182818 
ಅಶ್ವ ಶಕ್ತಿ 
ಆಸನ ಸಾಮರ್ಥ್ಯ 

48 + 2 
9. | ಮಾಲೀಕರ ಹೆಸರು ಮತ್ತು ವಿಳಾಸ 

ಶ್ರೀ ಎಂ . ವೆಂಕಟೇಶ್, ಬಿನ್ ಬಿ . ಪಿ . ಗಂಗಾಧರ್ , 
ಮೆ . ವೆಂಕಟೇಶ್ವರ ಮೋಟಾರ್ ಸರ್ವಿಸ್, ನಂ .9/ ಎ, 
ರೇಸ್ ಕೋರ್ಸ್ರೋಡ್, ಬೆಂಗಳೂರು 

ರುದ್ರಾ ನಾಯಕ್ 
ಪಿ . ಆರ್.1098 

ಪ್ರಾದೇಶಿಕ ಸಾರಿಗೆ ಅಧಿಕಾರಿ , 

ಬೆಂಗಳೂರು ( ಉತ್ತರ) . 
ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಬೆಂಗಳೂರು (ಉತ್ತರ), 

ಯಶವಂತಪುರ, ಬೆಂಗಳೂರು- 22 , ಇವರ ಕಛೇರಿ ನಡಾವಳಿ 
ಉಪಸ್ಥಿತರು: ಶ್ರೀ ರುದ್ರಾ ನಾಯಕ್ , 

ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ಬೆಂಗಳೂರು (ಉತ್ತರ). 
ವಿಷಯ : ವಾಹನ ಸಂಖ್ಯೆ : CAA -7700 ( Stage Carriage) ರ ರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಮಾಲೀಕರ ಅರ್ಜಿ ದಿನಾಂಕ:30 . 07.2009. 

- 2 ) ಮೋ . ವಾ . ನಿ. ರವರ ವರದಿ ದಿನಾಂಕ:26. 10 .2009. 
ಪ್ರಸ್ತಾವನೆ : 

- ವಾಹನ ಸಂಖ್ಯೆ: CAA-7700 (Stage Carriage)ರ ಮಾಲೀಕರಾದ ಶ್ರೀ ಬಿ .ವಿ. ಅಶೋಕ್, ಮೆ . ವೆಂಕಟೇಶ್ವರ 
ಮೋಟಾರ್ ಸರ್ವಿಸ್, ರೇಸ್ ಕೋರ್ಸ್ರೋಡ್, ಬೆಂಗಳೂರು ರವರು ದಿನಾಂಕ:30. 07.2009ರಂದು ಈ ಕಛೇರಿಗೆ ಅರ್ಜಿ 
ಸಲ್ಲಿಸಿ, ವಾಹನವು ದುರಸ್ತಿ ಮಾಡಲಾರದ ಸ್ಥಿತಿಯಲ್ಲಿರುವುದರಿಂದ ನೋಂದಣಿಯನ್ನು ರದ್ದುಪಡಿಸಲು ಕೋರಿರುತ್ತಾರೆ. 
ದಿನಾಂಕ:30.07.2009 ರಿಂದ ವಾಹನವನ್ನು ಎಸ್‌.ಆರ್‌. ನಂ .06/2009 -10 ರ ಅನ್ವಯ ಅಧ್ಯರ್ಪಣೆ ಮಾಡಿರುತ್ತಾರೆ. ಈ 
ಕಛೇರಿಯ ಮೋಟಾರು ವಾಹನ ನಿರೀಕ್ಷಕರು ವಾಹನವನ್ನು ಪರೀಕ್ಷಿಸಿ, ದಿನಾಂಕ:26.10.2009 ರಂದು ವರದಿ ನೀಡಿ, 
ವಾಹನವು ದುರಸ್ತಿ ಮಾಡಲಾಗದ ಸ್ಥಿತಿಯಲ್ಲಿದ್ದು , ರಸ್ತೆಯಲ್ಲಿ ಓಡಾಡಲು ಯೋಗ್ಯವಾಗಿಲ್ಲದ ಕಾರಣ ವಾಹನದ 
ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ದಿನಾಂಕ :31.07.2009 ರ ಅವಧಿವರೆಗೆ ವಾಹನಕ್ಕೆ ತೆರಿಗೆಯನ್ನು 
ಪಾವತಿಸಿರುತ್ತಾರೆ . 


೩೨೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ - ೩ 
ಸದರಿ ವಾಹನವು 1985 ಮಾಡೆಲ್ ಆಗಿದ್ದು, 25 ವರ್ಷಗಳ ಹಳೆಯದಾಗಿದ್ದು, ರಸ್ತೆಯ ಮೇಲೆ ಸಂಚರಿಸಲು 
ಯೋಗ್ಯವಾಗಿರುವುದಿಲ್ಲವೆಂದು ಪರಿಗಣಿಸಿ ಮೋಟಾರು ವಾಹನ ಸಂಖ್ಯೆ: CAA- 7700 (Stage Carriage)ರ 
ನೋಂದಣಿಯನ್ನು ವಾಹನ ಅಧ್ಯರ್ಪಣೆಯಲ್ಲಿರುವಂತೆ ಷರತ್ತಿನೊಂದಿಗೆ ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶಿಸಿರುತ್ತೇನೆ. 

ಆದೇಶ ಸಂಖ್ಯೆ: ಪ್ರಾ . ಸಾ . ಅ./ ಬೆಂ .( ಉ )./ CAA -7700 /10-11 , ದಿನಾಂಕ:25ನೇ ಜೂನ್, 2010 
ಕೇಂದ್ರ ಮೋಟಾರು ವಾಹನ ಕಾಯ್ದೆ 1988ರ ವಿಧಿ 55( 2) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ರುದ್ರಾನಾಯಕ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರಿ ಆದ ನಾನು, ಮೇಲ್ಕಂಡ ಕಾರಣಗಳಿಂದಾಗಿ, 
ಮೋಟಾರು ವಾಹನ ಸಂಖ್ಯೆ : CAA - 7700 ( Stage Carriage)ರ ಮೇಲೆ ಏನಾದರೂ ತೆರಿಗೆ, ಆಡಿಟ್ , ಇಲಾಖಾ 
ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದಲ್ಲಿ ವಾಹನದ ಮಾಲೀಕರೇ ಪಾವತಿಸಬೇಕೆಂಬ ನಿಬಂಧನೆಯೊಂದಿಗೆ ಸದರಿ 
ವಾಹನದ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. 

ವಾಹನದ ವಿವರಗಳು 
ಮೋಟಾರು ವಾಹನ ಸಂಖ್ಯೆ 

CAA - 7700 (Stage Carriage) 
2. ವಾಹನದ ತಯಾರಕನ ಹೆಸರು 

Ashok Leyland cheetha 
ವಾಹನದ ಮಾದರಿ 

Saloon 
ವಾಹನ ತಯಾರಿಕೆ ವರ್ಷ 

1985 
ಚಾಸೀಸ್‌ ಸಂಖ್ಯೆ 

ALEG 166877 
ಇಂಜಿನ್ ಸಂಖ್ಯೆ 

ALEG 26879 
ಅಶ್ವ ಶಕ್ತಿ 

37 .5 HP 
ಆಸನ ಸಾಮರ್ಥ್ಯ 

48 + 2 
9. ಮಾಲೀಕರ ಹೆಸರು ಮತ್ತು ವಿಳಾಸ 

ಶ್ರೀ ಬಿ. ವಿ. ಅಶೋಕ್, 
ಮೆ . ವೆಂಕಟೇಶ್ವರ ಮೋಟಾರ್ ಸರ್ವಿಸ್, ರೇಸ್ 
ಕೋರ್ಸ್ರೋಡ್, ಬೆಂಗಳೂರು. 


ರುದ್ರಾ ನಾಯಕ್ 
ಪಿ . ಆರ್‌.1099 

ಪ್ರಾದೇಶಿಕ ಸಾರಿಗೆ ಅಧಿಕಾರಿ , 

ಬೆಂಗಳೂರು (ಉತ್ತರ ). 
IN THE COURT OF THE HON BLE XITH ADDL . CHIEF METROPOLITAN 

MAGISTRATE , MAYOHALL , BANGALORE CITY 
It is hereby notified to the public that the Banasawadi Police Station , Bengaluru city have seized 
the following vehicles and such vehicles are lying in the police station as unclaimed so far. Hence the 
owners of the vehicles and may put their claim one month from the date of this publication . 
Bengaluru city 

XI Addl. Chief Metropolitan , 
Dated :19. 07 . 2010 

Magistrate Court , Mayohall, 

Bangalore city . 
List of the seized vehicles are lying in Banasawadi Police Station , Bengaluru city which have 
been seized under C .miss and other Cr. Numbers . 
ಮೊ . ಸಂ . & ಕಲಂ ಪಿ .ಎಫ್ . ನಂ . 

ಸ್ವತ್ತಿನ ವಿವರಗಳು 


11 /05 ಕಲಂ 379 ಐಪಿಸಿ 


37 /05 


ಒಂದು ಯಮಹಾ ಕೆಎ - 2 - ಇ - 2211 
ಇಂಜಿನ್ ನಂ . E30DEO5608, Chasis No. 057221 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 


೩೨೨೩ 


ಮೊ . ಸಂ . & ಕಲಂ 


ಪಿ .ಎಫ್ . ನಂ . 


ಸ್ವತ್ತಿನ ವಿವರಗಳು 


ಇಂ . 


2 . 


121 /05 ಕಲಂ 394 ಐ . ಪಿ. ಸಿ. | 39 /05 


225 / 05 ಕಲಂ 457 , 380 | 62 / 05 
ಐಪಿಸಿ 


4 . 


360 / 05 ಕಲಂ 392 ಐಪಿಸಿ 


| 117/ 05 


ಕಲಂ 


102 | 152 / 08 


433 / 08 
ಸಿ . ಆರ್ . ಪಿ . ಸಿ . 


600 / 08 ಕಲಂ 379 ಐಪಿಸಿ 


| 203 / 08 


7. | 600/ 08 ಕಲಂ 379 ಐಪಿಸಿ 


| 205/ 08 


ನೀಲಿಬಣ್ಣದ ಯಮಹ ಮೋಟಾರ್ ಸೈಕಲ್ ನಂ . ಸಿಕೆಹೆಚ್ 
3951 
Eng .L7127180 , Chasis No . L7127180 
1. ಎಲ್.ಎಮ್.ಎಲ್. ಸ್ಕೂಟರ್ ಕೆಎ - 04 - 4558 
ಇಂಜಿನ್ ನಂ . ಇಲ್ಲ, ಚಾಸೀಸ್ ನಂ .ಇಲ್ಲ 
2 . ಕೈನೆಟಿಕ್ ಹೊಂಡ ಕೆಎ - 05 - 1885 
ಇಂಜಿನ್ ನಂ . ಇಲ್ಲ , ಚಾಸೀಸ್ ನಂ .ಇಲ್ಲ. 
3. ಹೀರೋ ಶಕ್ತಿ ಕೆಂಪುಬಣ್ಣದ ಮೋಟಾರ್ ಸೈಕಲ್ 
ನಂ . ಇಲ್ಲ - ಇಂಜಿನ್ ನಂ . ED583780 ಚಾಸೀಸ್ ನಂ . 
MD397LIBRVC581147 
ಕೈನೆಟಿಕ್‌ ಹೊಂಡಾ ನಂ .ಇಲ್ಲ, ಇಂಜಿನ್ ನಂ . ಇಲ್ಲ, ಚಾಸೀಸ್ 
ನಂ . ಇಲ್ಲ 
ಸುಜುಕಿ ಸಮುರೈ ನಂ .ಕೆಎ - 01 - ಎಸ್ - 4322 
Chasis No .7104 F911961 , Eng. No. E504M965504 
ಬಜಾಜ್ ಪಲ್ಸರ್ ಕೆಂಪು ಬಣ್ಣ ಕೆಎ - 05 - ಇಜೆ- 620 
Chasis No. DJVBJC15088 , Eng . No. DJGBJC15052 
ಟಿವಿಎಸ್‌ ಸ್ಟಾರ್‌ ಸಿಟಿ ಕೆಎ - 03 - ಇಜೆಡ್ - 6863 
Ch . No. M625KC5X71 F08677 , Eng . 
No. AFSF71869072 
ಕೈನೆಟಿಕ್ ಹೊಂಡ ಕೆಎ - 03 - ಯು - 8396 Eng No.204344 
ಸುಜುಕಿ ಸಮುರಾಯ್ ಕೆಎ - 03 - ಎಕ್ಸ್ - 6506 
Chasis No. 790SF317160 Eng. No.79055MB66107 
ಟಿವಿಎಸ್‌ ಫಿಯಾರೋ ಕೆಎ - 03 - ಇಎಲ್ -54 
ಇಂಜಿನ್ ನಂ . ಇಲ್ಲ ಚಾಸೀಸ್ ನಂ . ಇಲ್ಲ 
ಬಜಾಜ್ ಚೇತಕ್ ಕೆಎ - 03 - ಇಎ - 3539 
Chasis No .06EFBFM49607, Eng . No. 24380 
ಯಮಹಾ ಆರ್.ಎಕ್ಸ್ 100 ನಂ .ಕೆಎ - 02 - ವೈ -9747, 
ಚಾಸೀಸ್ ಮತ್ತು ಇಂಜಿನ್ ನಂಬರ್ ಅಳಿಸಿ ಹೋಗಿರುತ್ತೆ. 
ಹಿರೋ ಹೊಂಡಾ ಸೈಂಡರ್ ನಂ .ಗೊತ್ತಿಲ್ಲ . 
Chasis No. 02120F43784 , Eng . No .1579CM3GBG 
ಟಿವಿಎಸ್‌ ಸ್ಟಾರ್‌ ಸಿಟಿ ನಂ .ಕೆಎ - 04 - ಈಆರ್ - 4129 , 
Chasis No .MD625KF50626356 , 
No. AF5G61500515 


77ಎ / 09 


8 . ಸಿಮೀಸ್ ನಂ . 07 /09 
9 . | ಸಿಮೀಸ್ ನಂ .8/09 


78 / 09 


10 . | ಸಿಮಿಸ್‌ ನಂ .9 / 09 


79 /09 


11 . | ಸಿಮಿಸ್‌ ನಂ .12 /09 


83 / 09 


12 . | ಸಿಮಿಸ್‌ ನಂ .14 / 09 


98 / 09 


13 . ಸಿಮಿಸ್‌ ನಂ .15 /09 


99 / 09 


14 . | ಸಿಮಿಸ್‌ ನಂ .18/ 09 


104 /09 


Eng . 


೩೨೨೪ 


ಭಾಗ- ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 
ಮೊ . ಸಂ . & ಕಲಂ ಪಿ .ಎಫ್ . ನಂ . 

ಸ್ವತ್ತಿನ ವಿವರಗಳು 


ಸಂ . 


15 . | ಸಿಮಿಸ್‌ ನಂ . 19 /09 


16 , | 292 /09 ಕಲಂ 392 ಐಪಿಸಿ 


17 . 292 /09 ಕಲಂ 392 ಐಪಿಸಿ 


_ 18 . [ 292 / 09 ಕಲಂ 392 ಐಪಿಸಿ 


105 /09 ಕೈನೆಟಿಕ್ ಹೊಂಡಾ ನಂ .ಕೆಎ - 03 - ಈಸಿ- 8943 , 

Eng. No .185705 
174 / 09 | ಕೆಂಪುಬಣ್ಣದ ಟಿವಿಎಸ್‌ ಸ್ಟಾರ್‌ ಸಿಟಿ ಕೆಎ - 04 - ಇ -2037 
ಐಟಂ ನಂ .4 | Ch. No. MDG25KF05414, Eng . No. AF5P5111122 
174 /09 ಐಟಂ | ಟಿವಿಎಸ್ ಅಪಾಚಿ ಗೇ ಬಣ್ಣದ ನೊಂದಣಿ ಸಂಖ್ಯೆ 
ನಂ .5 

ಇರುವುದಿಲ್ಲ. 
Ch. No. MD634KE4982L32326, Eng. 

No . OEAL82133695 
] 175 /09 ಕೆಂಪು ಬಣ್ಣದ ಅಪಾಚಿ ನಂ.ಕೆಎ - 07 ಕ್ಯೂ - 3139 

Ch . No . MD624HE3862L74321 , Eng. 

No.0E3L62074339 
176/09 ಐಟಂ ಕೆಂಪು ಬಣ್ಣದ ಬಜಾಜ್ ಕವಾಸಕಿ ನಂ .ಸಿಎಪಿ -5629 
ನಂ .1 

Ch . No.30PO09943 , Eng. No.3OLD10417 
144/09 ಮಾರುತಿ ಓಮಿನಿ ಕೆಎ - 02 - ಎಂ - 2920 

Ch . No.ST9NN659500 , Eng . 

No. F88796CCF831N28125 
| 152 /09 ಹಿರೋ ಹೊಂಡಾ ಸೈಂಡರ್ ನಂ .ಕೆಎ - 05 -ಎಸ್ - 4152 

Ch . No.97G19F09731 , Eng . No.97G17E09442 


19 . [ 292 /09 ಕಲಂ 392 ಐಪಿಸಿ 


20. [ 396 / 09 ಕಲಂ 379 ಐಪಿಸಿ 


21 . | 426 /09 ಕಲಂ 379 ಐಪಿಸಿ 


22 . | 426 /09 ಕಲಂ 379 ಐಪಿಸಿ 


153 / 09 


ಬಜಾಜ್ ಸಿಟಿ 100 ನಂ .ಕೆಎ - 02 - ಈಎನ್. 2312 
Ch . No .DUFBLE71956 , No Eng. No . 
ಬಜಾಜ್ ಪಲ್ಸರ್ ನಂ .ಕೆಎ - 02 - ಈಆರ್.9881 
Ch . No .MD2DHDHZZTCE71713 Eng . 
No .DHGBPE10149 


23 . 292/09 ಕಲಂ 392 ಐಪಿಸಿ 


176 /09 


1. ಬಜಾಜ್ ಕವಾಸಕಿ ನಂ . ಸಿ . ಎ . ಪಿ . 5629 


Ch . No. 3DCD09943 , Eng . No. 3DED10417 
2. ಆಕ್ಟಿವಾ ಹೊಂಡಾ ಕೆಎ - 03 - ಈಟಿ- 8218, 
Ch. No.30C009943, Eng . No.JF0816159375 


24 , | 509 / 09 ಕಲಂ 379 ಐಪಿಸಿ 


| 216 /09 


1. ಟಿವಿಎಸ್ ಮಾಕ್ ನಂ .ಕೆಎ - 05 ಈಪಿ - 7505, 


Ch . No. 1309T688799 , Eng . No. N6309M647640 
2 . ಸುಜುಕಿ ಸಮುರಾಯ್ ನಂ .ಕೆಎ - 04 - ಯು - 3389 
Ch . No.78OIM997509 , No Eng. No. 
ಹಿರೋ ಹೊಂಡಾ ಪ್ಯಾಷನ್ ನಂ .ಕೆಎ - 03 - ಈಈ -5327 


25 , 509 / 09 ಕಲಂ 379 ಐಪಿಸಿ 


| 217 / 09 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 


೩೨೨೫ 


ಮೊ . ಸಂ . & ಕಲಂ 


ಪಿ .ಎಫ್ . ನಂ . 


ಸ್ವತ್ತಿನ ವಿವರಗಳು 


26, 509 /09 ಕಲಂ 379 ಐಪಿಸಿ 


| 218 /09 


1. ಕೆಂಪು ಬಣ್ಣದ ಹಿರೋ ಹೊಂಡಾ ನಂ . ಇಲ್ಲ. 
Eng . No.931110E01490 
2 . ಒಂದು ಕಪ್ಪು ಬಣ್ಣದ ಹೀರೋ ಹೊಂಡಾ ಸೈಂಡರ್ 
ನಂ . ಇರುವುದಿಲ್ಲ. 
Ch.No. MBLHAIDEE89B087 , Eng . 
No. HA10EA89B68677 


27. [ 26 /10 ಕಲಂ 379 ಐಪಿಸಿ 


12 /10 


1. ಬಜಾಜ್ ಸಿಟಿ - 100 ನಂ .ಕೆಎ - 03 - ಇಎನ್ - 2317 


Ch.No .DUFBLE91956 , Eng. No.DUFBLE02407 
2. ಒಂದು ಟಿವಿಎಸ್ ಅಪಾಚಿ ನಂ . ಕೆಎ -03- ಇಎಕ್ಸ್ - 1421 
Ch . No. MD624HE3722A100023 
Eng . No .DE3A72110781 
1. ಬಜಾಜ್ ಪಲ್ಸರ್ ನಂ .ಕೆಎ - 04 - ಈಆರ್ - 3011 
Ch .No. DHVBHA05187 , Eng . No .DHGBHA04016 


28. | 26 /10 ಕಲಂ 379 ಐಪಿಸಿ 


13 /10 | 


2 . ಹೀರೋ ಹೋಂಡಾ ನಂ .ಕೆಎ - 04 - ಈಡಿ- 1288 


Ch . No . 02F2F32287 , Eng. No . 02FKSE30620 


29 . | 8000 ಕಲಂ 379 


25 / 0 


ಐಪಿಸಿ 


1. ಕಪ್ಪು ಬಣ್ಣದ ಬಜಾಜ್ ಸಿಟಿ - 100 ನಂ .ಕೆಎ - 04 - ಇಕೆ - 86 
Ch. No.DUFBLJ07055 Eng.No.DUMDL383761 
2. ಹೀರೋ ಹೋಂಡಾ ಸೈಂಡರ್ ಕಪ್ಪುಬಣ್ಣ ಕೆಎ - 01 
ಇಜಿ - 7916 


Ch . No.02L20C01310 Eng . No .2L18M127770 


30. | 80 /10 ಕಲಂ 379 ಐಪಿಸಿ 


| 26 /10 


1. ಕೆಂಪು ಬಣ್ಣದ ಬಜಾಜ್ ಪಲ್ಸರ್ ನಂ .ಕೆಎ - 51 -ಎಲ್ 
3500 


Ch . No. M02D11DJZZPCA91760 , 
Eng . No. DJGBPA26489 . 


| 31, 180 /l0 ಕಲಂ 379 ಐಪಿಸಿ 


| 26/10 


1. ನೀಲಿ ಬಣ್ಣದ ಬಜಾಜ್ ಕೆಬಿ - 100 , 
ನಂ . ಕೆಎ - 04 - ಹೆಚ್ - 4108 


Ch . No . COCH042545 , Eng .No.E30CH042007. 


32 . 


C. Miss No.8/10 


87/ 10 


Hero Honda Splendor KA -05- EF -7567 
Chasis No. 0OM2OC34147, Eng. No . 0OM1OM34233 


33 . 


C. Miss No. 8/10 


87/ 10 


TVS Scooty No.KA -02 -U -9541 
Chasis No.K - 97FF117732, Eng.No.K97FM119343 


2992 


2007 - 2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 
o .zo . & 100 2 .Juo 30. 

ಸ್ವತ್ತಿನ ವಿವರಗಳು 


34 . 


C .Miss No .8 / 10 


87 / 10 


Yamaha RX - 100 KA -06 - E - 1328 


Chasis No . 1L1193606 , Eng. No .1L1193606 


35. 


C.Miss No.9/ 10 


88 / 10 


Kinetic Honda Black KA -03- Y -6590 , 


Chasis No. Eng.No. 


36 . 


C .Miss No. 9/ 10 


88 / 10 


TVS Apache Silver KA-51H -4857 


Cha.No.MD624HE3862C02785 , 
Eng .No. E3C62002453 


37. 


C .Miss No .10 /10 


98 / 10 


Yamaha RX White Colour No .Reg .No . 
Chasis No.1L5020674 , Eng.No .1L5020674 


38. 


C.Miss No. 10/10 


98 /10 


Kinetic Honda Black KA -04- E -8348 , 


Chasis No . 393750 , Eng .No. 383762NIEJJ 


39. 


C .Miss No. 10 /10 


98 / 10 


Kinetic Honda Black KA -01-H -4203, 
Chasis No. 302621, Eng.No.HH300488 


40 . 


C .Miss No. 12 /10 


100 / 10 


Bajaj Pulsar Purple KA -03 -EG -8241, 


Chasis No .DJVBJE20798 , Eng.No.DJGBJG26511 


41. 


C.Miss No.12/10 


100 / 10 


TVS XL Super Green KA-03 -ET -6117 , 


Chasis No.MD621AD1652H48652, 
Eng .No.MDF1103112210 


42. 


C .Miss No .12 /10 


100 / 10 


Yamaha Red KL- 11-J-9882 
Chasis No.4LS043771, Eng.No .4LS043771 


43. 


C .Miss No. 12/10 


100 / 10 


Kinetic Marval Black KA -01-L - 8232 , 


Chasis No.- Eng. No. 991972IETE 


44 . 


C. Miss No . 11/10 


99 / 10 


Hero Puch Automatic Black KA -03- V - 2773, 


Chasis No.MD397HIBREE554549 , 
Eng.No .ED557674 


45. 


C .Miss No .11/10 


99/ 10 


Kinetic Zoom Meroon KA -03 , EE - 9431 , 
Chasis No.NIF UA282535 , Eng. No.FTUA25607 


46 . 


C .Miss 13 / 10 


101/ 10 


Kinetic Honda Blue KA -05 - B -4972 , 


Chasis No.765757, Eng.No. NIEPB 759952 


47. 


C .Miss 13/ 10 


101/ 10 


Kinetic Honda Black KA-03 -V -7254 , 
Chas.No . NIFPL 829476 , Eng.No .NIEPL 824205 


287 - a 


29.92 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 
co.zo . & 100 2 .Juo 30. 

ಸ್ವತ್ತಿನ ವಿವರಗಳು 


30 


48. C .Miss 13/10 

101/ 10 Scooty ES KA -09- S -2843 , 
Chasis No.K98EF189250, Eng .No .K98EM191196 

XI Addl.Chief Metropolitan , 
PR -1106 

Magistrate Court , Mayo Hall, Bangalore City . 
PROCEEDINGS OF THE ADVOCATE GENERAL FOR KARNATAKA, BANGALORE 

NOTIFICATION 
PREAMBLE : 

1. Consequent upon the promotion of Shri N . Dhruva and Shri P . thipperudrappa , Section Officers 
as Assistant Administrative Officers, Two Posts of Sections Officers have fallen vacant and they need to 
be filled up by way of promotion from the two feeding cadres of First Division Assistants and 
Stenographers. 

2 . The Government vide its Order No.DPAR 75 SayNayNe 2010 , Dated : 19 .05 . 2010 has 
constituted the concerned Head of the Department as the Authority to promote the Officials to Group B 
Posts under the State Civil Services. Thus , the Advocate General being the Head of the Department of 
Advocate General, is the competent Authority to effect promotions to the two existing posts of Section 
Officers , which are Group B Posts under the State Civil Services . 

3. In are above circumstances , the learned Advocate General has first considered the cases of 
Shri Jarimalli Prakash Srinivas Rao , First Division Assistant and Shri L . Balaraju , Stenographer for 
promotion as Section Officers. Since Shri L . Balaraju , seniormost Stenographer has in his Representation 
Dated : 17 .05 .2010 requested that his name be deleted from the zone of consideration for the said Post 
and that he voluntarily foregoes promotion as Section Officer, the case of Shri N . Chikkanna , the next 
seniormost Stenographer has been considered . Since the said two Posts are unreserved and that Shri 
Jarimalli Prakash Srinivas Rao and Shri N . Chikkanna have the required eligibility , qualifications and 
necessary merit, the learned Advocate General after considering all the necessary materials on record , 
has passed orders on 01.07 .2010 to promote Shri Jarimalli Prakash Srinivas Rao and Shri N . Chikkanna 
as Section Officers against the two existing Posts of Section Officers at the Dharwad Unit Office , 
Dharwad. 

OFFICE ORDER NO .40 /AG /EST /2010 - 11, DATED :5TH JULY , 2010 
The following Officials , who are working respectively as First Division Assistant and Stenographer 
in the Office of the Advocate General are promoted to the posts of Section Officers in the pay-scale of 
Rs. 11,400 -21,600 and posted to the Unit Office of the Advocate General , Dharwad Unit, Dharwad against 
the two existing Posts of Section Officers with immediate effect . 

Si. Name, designation and present place of Promoted and place of posting 
No . 

working 
Shri Jarimalli Prakash 

Shri Jarimalli Prakash 
Srinivas Rao , 

Srinivas Rao , promoted as Section Officer 
First Division Assistant, Olo Advocate General, and posted to Unit Office of the Advocate 
Bangalore -560 001. 

General, Dharwad Unit, Dharwad, against 
the existing Post of Section Officer. 


೩೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ- ೩ 
Name, designation and present place of Promoted and place of posting 
No. 

working 
Shri N . Chikkanna , 

Shri N . Chikkanna , promoted as Section 
Stenographer, 

Officer and posted to Unit Office of the 
O / o Advocate General, Bangalore -560 001. Advocate General, Dharwad Unit , Dharwad , 

against the existing Post of Section Officer. 

By Order of the Advocate General. 
PR -1079 

M . KRISHNAPPA 

Administrative Officer. 
ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿಯವರ ಕಛೇರಿ, ಉಡುಪಿ 

ಪ್ರಕಟಣೆ 
ಸಂಖ್ಯೆ: ಬಿಸಿಎಂಉ :ಹಿವಕಾತಶೀವೆ:ಸಿಆ‌ :32:2010 - 11 , ದಿನಾಂಕ:8ನೇ ಜುಲೈ , 2010 
ವಿಷಯ : ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ ನ್ಯಾಯಾಂಗ ಆಡಳಿತದಲ್ಲಿ ತರಬೇತಿ ನೀಡಿ ಶಿಷ್ಯವೇತನ 

ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸುವ ಕುರಿತು. 
ಉಲ್ಲೇಖ: (1) ಸರ್ಕಾರಿ ಆದೇಶ ಸಂಖ್ಯೆ : ಎಸ್‌ಡಬ್ಲೂಎಲ್ 68 :ಎಸ್ಇಡಬ್ಲೂ89 : ದಿನಾಂಕ :02.11.1990 . 

( 2) ಸರ್ಕಾರಿ ಆದೇಶ ಸಂಖ್ಯೆ : ಸಕಇ:446: ಬಿಎಂಎಸ್:2005 , ದಿನಾಂಕ:01 .11 .2005 . 
ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ ವಕೀಲಿ ವೃತ್ತಿಯಲ್ಲಿ ತರಬೇತಿ ನೀಡಿ ಶಿಷ್ಯವೇತನ ಮಂಜೂರು 
ಮಾಡಲು ಜಿಲ್ಲೆಯ ಅರ್ಹ ಮತ್ತು ಆಸಕ್ತ ಕಾನೂನು ಪದವೀಧರರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಿಗದಿತ ಅರ್ಜಿ 
ನಮೂನೆಗಳನ್ನು ಈ ಕಛೇರಿಯಿಂದ ಕಛೇರಿ ಕೆಲಸದ ಸಮಯದಲ್ಲಿ ಪಡೆದುಕೊಳ್ಳಬಹುದು. 

1) ಅರ್ಜಿ ಸಲ್ಲಿಸುವ ಕಾನೂನು ಪದವೀಧರರು ಹಿಂದುಳಿದ ವರ್ಗಗಳ ಪ್ರವರ್ಗ -1, 2ಎ, 3ಎ ಮತ್ತು 3ಬಿ ಗಳಿಗೆ 
ಸೇರಿದವರಾಗಿರಬೇಕು ಪ್ರವರ್ಗ 1ನ್ನು ಹೊರತುಪಡಿಸಿ ಇತರೆ ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿ ಪೋಷಕರ ಕುಟುಂಬದ 
ವಾರ್ಷಿಕ ಆದಾಯವು ರೂ .15000/ - ಗಳ ಮಿತಿಯಲ್ಲಿರಬೇಕು. 

2) ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಿಂದ ಹಿಂದಿನ ಎರಡು ವರ್ಷಗಳೊಳಗೆ 
ಕಾನೂನು ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 

3) ಹಿಂದುಳಿದ ವರ್ಗಗಳ ಪ್ರವರ್ಗ - 2ಎ , 3ಎ ಮತ್ತು 3ಬಿ ಗೆ ಸೇರಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು 
ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಟ 30 ವರ್ಷಗಳ ವಯೋಮಿತಿಯಲ್ಲಿ ಇರಬೇಕು. ಪ್ರವರ್ಗ 1ಕ್ಕೆ ಸೇರಿದ 
ಅಭ್ಯರ್ಥಿಗಳು ಗರಿಷ್ಟ 31 ವರ್ಷಗಳ ವಯೋಮಿತಿಯೊಳಗಿರಬೇಕು. 

4) ಅಭ್ಯರ್ಥಿಗಳು ತಮ್ಮ ಹೆಸರನ್ನು ಬಾರ್‌ಕೌನ್ಸಿಲ್‌ನಲ್ಲಿ ನೊಂದಾಯಿಸಿರಬೇಕು. 

5) ತರಬೇತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಅನುಭವಿ ಹಾಗೂ ನುರಿತ ವಕೀಲರ ಅಧೀನದಲ್ಲಿ ವಕೀಲಿ 
ವೃತ್ತಿಯಲ್ಲಿ ತರಬೇತಿ ಕೊಡಿಸಿ ನಾಲ್ಕು ವರ್ಷಗಳ ವರೆಗೆ ಮಾಹೆಯಾನ ರೂ .1000/- ಗಳಂತೆ ಶಿಷ್ಯವೇತನ ನೀಡಲಾಗುವುದು. 

6) ಆಸಕ್ತ ಅಭ್ಯರ್ಥಿಗಳು ನಿಗದಿತ ಅರ್ಜಿಯನ್ನು ಪಡೆದು ಸಂಪೂರ್ಣವಾಗಿ ಭರ್ತಿ ಮಾಡಿ ಕಾನೂನು ಪದವಿಗೆ 
ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿಗಳ ದೃಢೀಕೃತ ಪ್ರತಿಗಳು , ಬಾರ್‌ಕೌನ್ಸಿಲ್ ನೊಂದಾವಣೆ ಪತ್ರದ ಪ್ರತಿ ಮತ್ತು ಜಾತಿ, ಆದಾಯ 
ಪ್ರಮಾಣ ಪತ್ರಗಳನ್ನು ಲಗತ್ತಿಸಿ ಸಲ್ಲಿಸಬೇಕು. 

7) ಅರ್ಜಿಗಳನ್ನು ಅವಶ್ಯವಿರುವ ದಾಖಲಾತಿಗಳೊಡನೆ ದಿನಾಂಕ:21.08.2010ರೊಳಗೆ ಜಿಲ್ಲಾ ಅಧಿಕಾರಿ, ಹಿಂದುಳಿದ 
ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ಸಾರಥಿಭವನ, ಅಜ್ಜರಕಾಡು, ಉಡುಪಿ ಇವರಿಗೆ ಸಲ್ಲಿಸಬೇಕು. 

8) ನಿಗದಿತ ದಿನಾಂಕದ ನಂತರ ಬರುವ ಮತ್ತು ಅಪೂರ್ಣವಾದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ಸಾರಥಿಭವನ, 
ಅಜ್ಜರಕಾಡು, ಉಡುಪಿ, ಇವರನ್ನು ಸಂಪರ್ಕಿಸಬಹುದು. (ದೂರವಾಣಿ ಸಂಖ್ಯೆ:0820 - 2531581). 

ಜಿಲ್ಲಾ ಅಧಿಕಾರಿ , ಹಿಂದುಳಿದ ವರ್ಗಗಳ ಮತ್ತು 

ಅಲ್ಪಸಂಖ್ಯಾತರ ಇಲಾಖೆ , ಉಡುಪಿ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

೩೨೨೯ 
ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿಯವರ ಕಛೇರಿ, ಉಡುಪಿ 

ಪ್ರಕಟಣೆ 
ಸಂಖ್ಯೆ: ಬಿಸಿಎಂಉ : ಅ. ಸಂಕಾ.ತ.ಶೀ . ವೆ: ಸಿಆ‌ :33:2010 - 11, ದಿನಾಂಕ:8ನೇ ಜುಲೈ , 2010 
ವಿಷಯ : ಅಲ್ಪಸಂಖ್ಯಾತರ ಕಾನೂನು ಪದವೀಧರರಿಗೆ ನ್ಯಾಯಾಂಗ ಆಡಳಿತದಲ್ಲಿ ತರಬೇತಿ ನೀಡಿ ಶಿಷ್ಯವೇತನ 

ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸುವ ಕುರಿತು. 
ಉಲ್ಲೇಖ: (1) ಸರ್ಕಾರಿ ಆದೇಶ ಸಂಖ್ಯೆ : ಎಸ್‌ಡಬ್ಲೂಎಲ್‌68: ಎಸ್‌ಇಡಬ್ಲೂ89: ದಿನಾಂಕ:02.11.1990. 

( 2) ಸರ್ಕಾರಿ ಆದೇಶ ಸಂಖ್ಯೆ : ಸಕಇ:446:ಬಿಎಂಎಸ್:2005, ದಿನಾಂಕ:01.11.2005. 
ಅಲ್ಪಸಂಖ್ಯಾತರ ವರ್ಗಗಳಿಗೆ ಸೇರಿದ ( ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧರು ಮತ್ತು ಸಿಕ್ಕರು) ಕಾನೂನು 
ಪದವೀಧರರಿಗೆ ವಕೀಲ ವೃತ್ತಿಯಲ್ಲಿ ತರಬೇತಿ ನೀಡಿ ಶಿಷ್ಯವೇತನ ಮಂಜೂರು ಮಾಡಲು ಜಿಲ್ಲೆಯ ಅರ್ಹ ಮತ್ತು ಆಸಕ್ತ 
ಕಾನೂನು ಪದವೀಧರರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಿಗದಿತ ಅರ್ಜಿ ನಮೂನೆಗಳನ್ನು ಈ ಕಛೇರಿಯಿಂದ ಕಛೇರಿ 
ಕೆಲಸದ ಸಮಯದಲ್ಲಿ ಪಡೆದುಕೊಳ್ಳಬಹುದು. 

1) ಅರ್ಜಿ ಸಲ್ಲಿಸುವ ಕಾನೂನು ಪದವೀಧರರು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ( ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, 
ಬೌದ್ದರು ಮತ್ತು ಸಿಕ್ಕರು) ಸೇರಿದವರಾಗಿರಬೇಕು. ಅಭ್ಯರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯವು ರೂ .15000/- ಗಳ 
ಮಿತಿಯಲ್ಲಿರಬೇಕು. 

2) ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಿಂದ ಹಿಂದಿನ ಎರಡು ವರ್ಷಗಳೊಳಗೆ 
ಕಾನೂನು ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 

3) ಅಭ್ಯರ್ಥಿಗಳು ತಮ್ಮ ಹೆಸರನ್ನು ಬಾರ್‌ಕೌನ್ಸಿಲ್‌ನಲ್ಲಿ ನೊಂದಾಯಿಸಿರಬೇಕು. 

4) ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಟ 30 ವರ್ಷಗಳ 
ವಯೋಮಿತಿಯಲ್ಲಿ ಇರಬೇಕು. 

5) ತರಬೇತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಅನುಭವಿ ಹಾಗೂ ನುರಿತ ವಕೀಲರ ಅಧೀನದಲ್ಲಿ ವಕೀಲಿ 
ವೃತ್ತಿಯಲ್ಲಿ ತರಬೇತಿ ಕೊಡಿಸಿ ನಾಲ್ಕು ವರ್ಷಗಳ ವರೆಗೆ ಮಾಹೆಯಾನ ರೂ .1000 /- ಗಳ ಶಿಷ್ಯವೇತನ ನೀಡಲಾಗುವುದು. 

6) ಆಸಕ್ತ ಅಭ್ಯರ್ಥಿಗಳು ನಿಗದಿತ ಅರ್ಜಿಯನ್ನು ಪಡೆದು ಸಂಪೂರ್ಣವಾಗಿ ಭರ್ತಿ ಮಾಡಿ ಕಾನೂನು ಪದವಿಗೆ 
ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿಗಳ ದೃಢೀಕೃತ ಪ್ರತಿಗಳು, ಬಾರ್‌ಕೌನ್ಸಿಲ್ ನೊಂದಾವಣೆ ಪತ್ರದ ಪ್ರತಿ ಮತ್ತು ಜಾತಿ, ಆದಾಯ 
ಪ್ರಮಾಣ ಪತ್ರಗಳನ್ನು ಲಗತ್ತಿಸಿ ಸಲ್ಲಿಸಬೇಕು. 

7) ಅರ್ಜಿಗಳನ್ನು ಅವಶ್ಯವಿರುವ ದಾಖಲಾತಿಗಳೊಡನೆ ದಿನಾಂಕ: 21.08 . 2010ರೊಳಗೆ ಜಿಲ್ಲಾ ಅಧಿಕಾರಿ, ಹಿಂದುಳಿದ 
ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ಸಾರಥಿಭವನ, ಅಜ್ಜರಕಾಡು, ಉಡುಪಿ ಇವರಿಗೆ ಸಲ್ಲಿಸಬೇಕು. 

8) ನಿಗದಿತ ದಿನಾಂಕದ ನಂತರ ಬರುವ ಮತ್ತು ಅಪೂರ್ಣವಾದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ . 

ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ಸಾರಥಿಭವನ, 
ಅಜ್ಜರಕಾಡು, ಉಡುಪಿ, ಇವರನ್ನು ಸಂಪರ್ಕಿಸಬಹುದು. (ದೂರವಾಣಿ ಸಂಖ್ಯೆ:0820- 2531581). 

ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು 
ಪಿ. ಆರ್.1107 

ಅಲ್ಪಸಂಖ್ಯಾತರ ಇಲಾಖೆ, ಉಡುಪಿ . 
ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿಗಳ ಕಛೇರಿ, ಉತ್ತರಕನ್ನಡ, ಕಾರವಾರ 

ಪ್ರಕಟಣೆ 
ಸಂಖ್ಯೆ: ಬಿಸಿಎಂ: ನಿಲಯ : ಕಾತಭ :ಸಿಆರ್ - 27:2010 - 11, ದಿನಾಂಕ:15ನೇ ಜುಲೈ , 2010 
ವಿಷಯ : 2010 - 11ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ ತರಬೇತಿ ನೀಡುವ ಕುರಿತು. 

2010 - 11ನೇ ಸಾಲಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ ವಕೀಲ ವೃತ್ತಿ 
ಮತ್ತು ಜ್ಯೂಡಿಶಿಯಲ್ ಸೇವೆಗೆ ಸಂಬಂಧಿಸಿದಂತೆ ನ್ಯಾಯಾಡಳಿತದಲ್ಲಿ 4 ವರ್ಷಗಳ ತರಬೇತಿ ನೀಡುವ ಕುರಿತು ಹಿಂದುಳಿದ 
ವರ್ಗಗಳ ಕಾನೂನು ಪದವೀಧರರಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಆಸಕ್ತ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರು 
ಈ ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು ಅರ್ಜಿಗಳನ್ನು ದಿನಾಂಕ:16 . 08.2010ರ ಒಳಗಾಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು 


D ) 


೩೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ- ೩ 
ಅಲ್ಪಸಂಖ್ಯಾತರ ಅಧಿಕಾರಿಗಳು, ಉತ್ತರ ಕನ್ನಡ, ಕಾರವಾರ ರವರಿಗೆ ಸಲ್ಲಿಸತಕ್ಕದ್ದು. ನಿಗದಿತ ನಮೂನೆಗಳನ್ನು ಈ 
ಕಛೇರಿಯಿಂದ ಪಡೆಯಬಹುದಾಗಿದೆ. 
ನಿಬಂಧನೆಗಳು : 

1) ಅಭ್ಯರ್ಥಿಯು ಕಾನೂನು ಪದವಿ ಮಾಡಿರಬೇಕು. ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರಬೇಕು. ರಾಜ್ಯದ 
ನಿವಾಸಿಯಾಗಿರಬೇಕು. ವಕೀಲಿ ವೃತ್ತಿ ಅಭ್ಯಾಸ ( ಪ್ರಾಕ್ಟಿಸ್) ನಿಗದಿಪಡಿಸಿರುವ ಅರ್ಹತೆ ಹೊಂದಿದ್ದು ತರಬೇತಿಗೆ ಅರ್ಜಿ 
ಸಲ್ಲಿಸುವ ದಿನಾಂಕಕ್ಕಿಂತ ಮುಂಚಿತವಾಗಿ ಎರಡು ವರ್ಷದೊಳಗೆ ಬಾರ್ ಕೌನ್ಸಿಲ್‌ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರತಕ್ಕದ್ದು. 

2) ಕಾನೂನು ತರಬೇತಿ ಭತ್ಯೆಗಾಗಿ ಜಿಲ್ಲೆಯಿಂದ ಹತ್ತು (10 ) ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುವುದು. 
ಪ್ರವರ್ಗ -1, 2ಎ, 3ಎ, 3ಬಿ, (3ಬಿ ಯಲ್ಲಿ ಕ್ರಿಶ್ಚಿಯನ್ ಮತ್ತು ಜೈನರುಗಳನ್ನು ಹೊರತುಪಡಿಸಿ) 

3) ಅಭ್ಯರ್ಥಿಗಳ ಪಾಲಕರು/ ಪೋಷಕರ ವಾರ್ಷಿಕ ಆದಾಯ ಮಿತಿ ರೂ .15, 000. 00 ಒಳಗಿರಬೇಕು. ಪ್ರವರ್ಗ -1 
ರಡಿಯಲ್ಲಿ ಬರುವ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಆದಾಯ ಮಿತಿ ಇರುವುದಿಲ್ಲ . 

4) ತರಬೇತಿ ಅವಧಿಯು ನಾಲ್ಕು ವರ್ಷಗಳು ತರಬೇತಿ ಅವಧಿಯಲ್ಲಿ ಮಾಹೆಯಾನ ರೂ .1,000. 00 ರಂತೆ ತರಬೇತಿ 
ಭತ್ಯೆ ನೀಡಲಾಗುವುದು. 

5) ಪ್ರವರ್ಗ -1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ವಯೋಮಿತಿ 31 ವರ್ಷಗಳು, ಇತರೆ ಹಿಂದುಳಿದ ವರ್ಗಗಳ 
ಅಭ್ಯರ್ಥಿಗಳಿಗೆ 30 ವರ್ಷಗಳು ಮೀರಿರಬಾರದು. 

6) ಅಭ್ಯರ್ಥಿ ಕಾನೂನು ಪದವಿ ಮುಗಿಸಿ ಅರ್ಜಿ ಸ್ವೀಕರಿಸಲು ಕೊನೆಯ ದಿನಾಂಕಕ್ಕೆ ಎರಡು ವರ್ಷ 
ಒಳಗೊಂಡಿರಬೇಕು. 

7) ಆಯ್ಕೆಯಾದ ಅಭ್ಯರ್ಥಿಗಳು ಜಿಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್‌, ಸರ್ಕಾರಿ ವಕೀಲರು ಅಥವಾ 20 ವರ್ಷಗಳಿಗೆ 
ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರುವ ಹಿರಿಯ ವಕೀಲರ ಹತ್ತಿರ ತರಬೇತಿಗೆ ನಿಯೋಜಿಸಲಾಗುವುದು. 

- 8) ಆಯ್ಕೆಯಾದ ಅಭ್ಯರ್ಥಿಗಳು ಸುಳ್ಳು ಆದಾಯ , ಜಾತಿ ಪ್ರಮಾಣ ಪತ್ರ ನೀಡಿ ಆಯ್ಕೆಯಾಗಿರುವುದು ಕಂಡು 
ಬಂದಲ್ಲಿ ಶಿಕ್ಷೆಗೆ ಗುರಿಪಡಿಸಿ ತರಬೇತಿ ಭತ್ಯೆ ನೀಡಿರುವ ಒಟ್ಟು ಹಣದ ಜೊತೆಗೆ ಶೇಕಡಾ 10 % ಬಡ್ಡಿ ಸೇರಿ ಕಂದಾಯ ಬಾಕಿ 
ರೂಪದಲ್ಲಿ ವಸೂಲು ಮಾಡಲಾಗುವುದು. 

9) ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ತರಬೇತಿಯನ್ನು ಮಧ್ಯಂತರದಲ್ಲಿ ಬಿಟ್ಟು ಹೋದಲ್ಲಿ ಪಡೆಯಲಾದ 
ಭತ್ಯೆಯ ಒಟ್ಟಿಗೆ ಶೇಕಡಾ 10 % ರಷ್ಟು ಬಡ್ಡಿ ಸೇರಿಸಿ ಸರ್ಕಾರಕ್ಕೆ ಭರಣ ಮಾಡುವುದು. 
10) ಅಪೂರ್ಣ ಹಾಗೂ ಸಕಾಲದಲ್ಲಿ ಬಾರದ ಅರ್ಜಿಗಳನ್ನು ಯಾವುದೇ ಕಾರಣ ನೀಡದೇ ತಿರಸ್ಕರಿಸಲಾಗುವುದು. 

ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು 

ಅಲ್ಪಸಂಖ್ಯಾತರ ಅಧಿಕಾರಿ, ಕಾರವಾರ. 
ಜಿಲ್ಲಾ ಪಂಚಾಯತ್, ಚಿತ್ರದುರ್ಗ 
ಜಿಲ್ಲಾ ಅಧಿಕಾರಿಗಳವರ ಕಾರ್ಯಾಲಯ , ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, 
ಏರೋಪ್ಲೇನ್ ಬಿಲ್ಡಿಂಗ್ , ಚಿತ್ರದುರ್ಗ , ದೂರವಾಣಿ (08194)230327 , ಫ್ಯಾಕ್ಸ್ :(08194 ) 230904 

ಪ್ರಕಟಣೆ ಕೃಪೆಗಾಗಿ 
ಸಂಖ್ಯೆ : ಹಿಂವಅಇ.ಕಾತಭಮ .ಸಿಆರ್ :121 / 2010 - 11, ದಿನಾಂಕ:16ನೇ ಜುಲೈ , 2010 
ವಿಷಯ : 2010 - 11ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಕಾನೂನು ಪದವೀಧರರನ್ನು 

ನ್ಯಾಯಾಂಗ ತರಬೇತಿ ಯೋಜನೆಯಡಿಯಲ್ಲಿ ತರಬೇತಿಗೆ ನಿಯೋಜಿಸುವ ಬಗ್ಗೆ . 
ಉಲ್ಲೇಖ: 1) ಸರ್ಕಾರದ ಆದೇಶ ಸಂಖ್ಯೆ:ಎಸ್‌ಡಬ್ಲೂಎಲ್ 68 , ದಿನಾಂಕ: 02 .11.1990 

2) ಸರ್ಕಾರದ ಆದೇಶ ಸಂಖ್ಯೆ : ಸಕಇ 446 ಬಿಎಂಎಸ್ 2005, ದಿನಾಂಕ:01.12.2005 . 
ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಪ್ರವರ್ಗ -1, 2( ಎ), 3( ಎ), ( ಬಿ) ರಡಿ ಬರುವ ಹತ್ತು ನಿರುದ್ಯೋಗಿ 
ಕಾನೂನು ಪದವೀಧರರನ್ನು ಹಾಗೂ ಮತೀಯ ಅಲ್ಪಸಂಖ್ಯಾತರಾದ ಮುಸ್ಲಿಂ , ಕ್ರಿಶ್ಚಿಯನ್, ಜೈನ್, ಪಾರ್ಸಿ , ಬೌದ್ಧ ಇತ್ಯಾದಿ 
ವರ್ಗದ ಎರಡು ನಿರುದ್ಯೋಗಿ ಕಾನೂನು ಪದವೀಧರರನ್ನು ನ್ಯಾಯಾಂಗ ತರಬೇತಿ ಯೋಜನೆಯಡಿ 2010 - 11ನೇ ಸಾಲಿನಲ್ಲಿ 
ಆಯ್ಕೆ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ 


ಪಿ . ಆರ್ .1132 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

೩೨೩೧ 
ಹಾಗೂ ಅಲ್ಪಸಂಖ್ಯಾತರ ಇಲಾಖೆ, ಏರೋಪ್ಲೇನ್ ಬಿಲ್ಲಿಂಗ್ ಚಿತ್ರದುರ್ಗ ಇವರನ್ನು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಿ ಹೆಚ್ಚಿನ 
ಮಾಹಿತಿ ಹಾಗೂ ನಿಗದಿತ ಅರ್ಜಿ ನಮೂನೆಗಳನ್ನು ಪಡೆಯಬಹುದಾಗಿದೆ. ಅರ್ಜಿ ಸಲ್ಲಿಸಲು ದಿನಾಂಕ:10.08.2010 ಕಡೆಯ 
ದಿನಾಂಕವಾಗಿರುತ್ತದೆ. 
ಅರ್ಜಿ ಸಲ್ಲಿಸಲು ಇರುವ ನಿಬಂಧನೆಗಳು: 

ಬ್ಯರ್ಥಿಯು ಹಿಂದುಳಿದ ವರ್ಗಗಳಿಗೆ ಸೇರಿದ ಪ್ರವರ್ಗ - 1, 2 ( ಎ), 3( ಎ) , 3 ( ಬಿ) ಗೆ ಸೇರಿರಬೇಕು ಹಾಗೂ 
ಮತೀಯ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಇತ್ಯಾದಿ ವರ್ಗದ ಅಭ್ಯರ್ಥಿಗಳಾಗಿರಬೇಕು. 

_ 2) ಆಯ್ಕೆ ಮಾಡಲಾಗುವ ಒಟ್ಟಾರೆ ಹಿಂದುಳಿದ ವರ್ಗಗಳ 10 ಅಭ್ಯರ್ಥಿಗಳಲ್ಲಿ ಶೇಕಡಾ 33.33 ರಷ್ಟು ಮಹಿಳಾ 
ಅಭ್ಯರ್ಥಿಗಳಿಗೆ ಮೀಸಲಿಡಲಾಗುವುದು. 

3) ಅಭ್ಯರ್ಥಿಯು ಎಲ್.ಎಲ್. ಬಿ. ಪದವಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಮೊದಲು 
ಎರಡು ವರ್ಷದ ಅವಧಿಯೊಳಗೆ ಪಾಸು ಮಾಡಿರಬೇಕು. 

4) ಸರ್ಕಾರದ ಆದೇಶ ಸಂಖ್ಯೆ:ಎಸ್‌ಡಬ್ಲೂಡಿ 132 ಎಸ್‌ಪಿಡಿ 97 ದಿನಾಂಕ: 08 .02.2000ರಂತೆ ನಿಗದಿತ 
ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದು ಸಲ್ಲಿಸಬೇಕು. ಮತ್ತು ಪ್ರವರ್ಗ 2( ಎ), 3( ಎ), ಹಾಗೂ 3( ಬಿ) 
ಅಭ್ಯರ್ಥಿಗಳು ಹಾಗೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ ಇತ್ಯಾದಿ ವರ್ಗಗಳ ಅಭ್ಯರ್ಥಿಗಳಿಗೆ 
ಆದಾಯ ಮಿತಿ ರೂ .15 ,000 - 00ಗಳು ಆಗಿರುತ್ತದೆ. ಪ್ರವರ್ಗ -1ರ ಅಭ್ಯರ್ಥಿಗಳಿಗೆ ಆದಾಯ ಮಿತಿ ಇರುವುದಿಲ್ಲ. 

5) ತರಬೇತಿ ಅವಧಿಯು ನಾಲ್ಕು ವರ್ಷಗಳಾಗಿದ್ದು ತರಬೇತಿಯ ಅವಧಿಯಲ್ಲಿ ಮಾಸಿಕ 1000 - 00 ರೂ . ಗಳ 
ತರಬೇತಿ ಭತ್ಯೆ ಪಾವತಿಸಲಾಗುವುದು . ಆಯ್ಕೆಯನ್ನು ಜಿಲ್ಲಾ ಆಯ್ಕೆ ಸಮಿತಿಯ ಮೂಲಕ ನಡೆಸಲಾಗುವುದು. 

6) ಅಭ್ಯರ್ಥಿಯು ಕನಿಷ್ಟ ವಯೋಮಿತಿಯು ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ 30 
ವರ್ಷಗಳು ಮೀರಿರಬಾರದು. ಪ್ರವರ್ಗ - 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 31 ವರ್ಷಗಳು ಮೀರಿರಬಾರದು. 

- 7) ಅಭ್ಯರ್ಥಿಯು ಬಾರ್ ಕೌನ್ಸಿಲ್‌ನಲ್ಲಿ ಹೆಸರು ನೊಂದಾಯಿಸಿರಬೇಕು. ನೋಂದಾಯಿಸಿಲ್ಲದ ಪಕ್ಷದಲ್ಲಿ ಆಯ್ಕೆಯಾದ 
ತಕ್ಷಣ ನೋಂದಾಯಿಸಿದ ಹೊರತು ಶಿಷ್ಯವೇತನ ಪಾವತಿಸಲಾಗುವುದಿಲ್ಲ. 

8) ಆಯ್ಕೆಯಾದ ಅಭ್ಯರ್ಥಿಗಳು ಸುಳ್ಳು ಜಾತಿ/ ಆದಾಯ ಪ್ರಮಾಣ ಪತ್ರ ಅಥವಾ ಇತರೆ ಯಾವುದೇ ತಪ್ಪು 
ಮಾಹಿತಿಯನ್ನು ನೀಡಿ ಆಯ್ಕೆಯಾದ ಪಕ್ಷದಲ್ಲಿ ಅಂತಹವರನ್ನು ಶಿಕ್ಷೆಗೆ ಗುರಿಪಡಿಸುವುದಲ್ಲದೆ ಶಿಷ್ಯವೇತನದ ಜೊತೆಗೆ ಶೇಕಡಾ 
10ರ ಬಡ್ಡಿಯನ್ನು ಭೂ ಕಂದಾಯ ಬಾಕಿ ರೂಪದಲ್ಲಿ ವಸೂಲಿ ಮಾಡಲಾಗುವುದು. ಅಲ್ಲದೇ ತರಬೇತಿಯನ್ನು ಮಧ್ಯದಲ್ಲಿ 
ಬಿಟ್ಟಲ್ಲಿ ಅವರು ಇಲಾಖೆಯಿಂದ ಪಡೆದ ಪೂರ್ಣ ಶಿಷ್ಯವೇತನವನ್ನು ಹಿಂದಿರುಗಿಸಬೇಕಾಗುವುದು. 

9) ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್/ ಸರ್ಕಾರಿ ವಕೀಲರು 20 ವರ್ಷಗಳಿಂದ ಕಡಿಮೆ 
ಇಲ್ಲದಂತೆ ಸೇವೆ ಸಲ್ಲಿಸುತ್ತಿರುವ ವಕೀಲರ ಬಳಿ ತರಬೇತಿಗೆ ನಿಯೋಜಿಸಲಾಗುವುದು. 

10 ) ಅಪೂರ್ಣ/ ಅವಧಿ ಮೀರಿದ ತಪ್ಪು ಮಾಹಿತಿ ಅಥವಾ ನಿಗದಿತ ದಿನಾಂಕದ ನಂತರ ಸ್ವೀಕರಿಸಲಾದ 
ಅರ್ಜಿಗಳನ್ನು ಯಾವುದೇ ಮುನ್ಸೂಚನೆ ನೀಡದೆ ತಿರಸ್ಕರಿಸಲಾಗುವುದು. 

ಸದಸ್ಯ ಕಾರ್ಯದರ್ಶಿಗಳು 
ಪಿ . ಆರ್ .1137 

ಹಾಗೂ ಜಿಲ್ಲಾ ಅಧಿಕಾರಿಗಳು, 
ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ 

ಇಲಾಖೆ, ಚಿತ್ರದುರ್ಗ. 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 

ಪ್ರಕಟಣೆ 
ಸಂಖ್ಯೆ : ಕಾನಿಇ೦ / ಸಕಾನಿಣ೦/ ಟಿ - 182 / 902 - 04, ದಿನಾಂಕ:14ನೇ ಜುಲೈ , 2010 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ವಿದ್ಯುತ್ ಪೂರೈಕೆ ಕಾಯ್ದೆ 2003, ಸೆಕ್ಷನ್ 67ರ ಅಡಿಯಲ್ಲಿ 
ಒಂದು ಯೋಜನೆಯನ್ನು ರೂಪಿಸಿದೆ ಮತ್ತು ಇದೇ ಕಾಯ್ದೆ ಸೆಕ್ಷನ್ 67 (2)( ಸಿ) ರ ಅನ್ವಯ ಸಾರ್ವಜನಿಕರಿಗೆ ಯೋಜನೆಗಳ 
ಮಾಹಿತಿ ನೀಡುವ ದೃಷ್ಟಿಯಿಂದ ಈ ಯೋಜನೆಯನ್ನು ಇಲ್ಲಿ ಪ್ರಕಟಿಸಲಾಗಿದೆ. ಈ ಪ್ರಕಟಣೆಯನ್ನು ಲೈಸೆನ್ಸ್ ಹೊಂದಿರುವವರು 


೩೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ- ೩ 
ಮತ್ತು ಇನ್ನಿತರೆ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. ಯೋಜನೆಯ ವಿವರಗಳು ಈ 
ಕೆಳಕಂಡಂತಿವೆ. 
ಕೆಲಸದ ಹೆಸರು: ಹಾಲಿ ಇರುವ 220 ಕೆ.ವಿ . B4 ವಿದ್ಯುತ್ ಮಾರ್ಗದಿಂದ ಹೊಸದಾಗಿ ನಿರ್ಮಿಸಿರುವ 400/ 220 ಕೆವಿ ಶಾಂತಿ 
ಗ್ರಾಮ ( PGCIL) ವಿದ್ಯುತ್ ಕೇಂದ್ರಕ್ಕೆ 7.755 ಕಿ. ಮೀ . ಉದ್ದದ 220 ಕೆ. ವಿ . ದ್ವಿ - ವಿದ್ಯುತ್ ಮಾರ್ಗ ನಿರ್ಮಿಸುವ ಕಾಮಗಾರಿ. 
ಉದ್ದೇಶ: ಹಾಸನ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ವೋಲ್ಟೇಜ್ ಸ್ಥಿತಿ ಉತ್ತಮ ಪಡಿಸಲು ಮತ್ತು ಭವಿಷ್ಯದಲ್ಲಿ 
ವಿದ್ಯುತ್ ಹೊರೆ ಸರಿದೂಗಿಸುವ ಸಲುವಾಗಿ, 
ಹಾದು ಹೋಗುವ ಪ್ರದೇಶ: ಯೋಗಿಹಳ್ಳಿ, ಚೋರಿಕೊಪ್ಪಲು, ಗಾಡೇಹಳ್ಳಿ, ಅಮ್ಮನಗುಡಿಕೊಪ್ಪಲು, ಕೆರೆಮುಂದಲಕೊಪ್ಪಲು ಮತ್ತು 
ಗಾಡೇನಹಳ್ಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶಗಳು. 
ಅಂದಾಜು ವೆಚ್ಚ: ರೂ .630.11 ಲಕ್ಷಗಳು. 

ಮೇಲಿನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಭಾರತೀಯ ಅಧಿನಿಯಮ 1885 (13 ) ರಲ್ಲಿ 
ಉಪಲಭ್ಯವಾಗಿರುವ ಎಲ್ಲಾ ಅಧಿಕಾರವನ್ನು ಕವಿಪ್ರನಿನಿ ಹೊಂದಿರುವುದು, ಮತ್ತು ಅಧಿಕಾರವನ್ನು ಕವಿಪ್ರನಿನಿ ಚಲಾಯಿಸುವುದು. 
ಈ ಯೋಜನೆಯ ಬಗೆಗೆ ಏನಾದರು ಆಕ್ಷೇಪಣೆಗಳು ಇದ್ದಲ್ಲಿ ಅದನ್ನು ಈ ಪ್ರಕಟಣೆಯ ದಿನಾಂಕದಿಂದ 30 ದಿನಗಳೊಳಗಾಗಿ 
ಕಾರ್ಯನಿರ್ವಾಹಕ ಇಂಜಿನಿಯರ್( ವಿ), ಬೃಹತ್ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಹಾಸನ ಇವರಿಗೆ ಸಲ್ಲಿಸಬೇಕಾಗಿ ವಿನಂತಿ. 

ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ), 
ಪಿಡಿ - 97 

ಬೃಕಾವಿ/ಕವಿಪ್ರನಿನಿ/ ಹಾಸನ. 
ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ 
ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ , ರಾಯಚೂರು 

ಪ್ರಕಟಣೆ 
ಸಂಖ್ಯೆ: ಜಿಪವಕಅರಾ / ಪವl /ಕಾಪತ / ಸಿಆರ್ - 7 /2010 - 11 , ದಿನಾಂಕ:15ನೇ ಜುಲೈ , 2010 
ವಿಷಯ : 2010 - 11ನೇ ಸಾಲಿನಲ್ಲಿ ಕಾನೂನು ಪದವೀಧರರನ್ನು ಆಡಳಿತ ನ್ಯಾಯಾಧೀಕರಣ ತರಬೇತಿಗಾಗಿ ಆಯ್ಕೆ 

ಮಾಡುವ ಕುರಿತು. 
ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ :ಎಸ್‌ಡಬ್ಲೂಎಲ್b8: ಎಸ್ಇಡಬ್ಲೂ 89, ಬೆಂಗಳೂರು, ದಿನಾಂಕ:02 .11.1990ರ 

ಪ್ರಕಾರ. 
ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ 2010 - 11ನೇ ಸಾಲಿಗೆ ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರಿಗೆ 
ಆಡಳಿತ ನ್ಯಾಯಾಧೀಕರಣ ತರಬೇತಿ ನೀಡುವ ಕಾರ್ಯಕ್ರಮವಿರುತ್ತದೆ. ಆದಕಾರಣ ಅರ್ಹ ಪರಿಶಿಷ್ಟ ವರ್ಗದ ಕಾನೂನು 
ಪದವೀಧರರು ದಿನಾಂಕ:23.07.2010ರೊಳಗಾಗಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ರಾಯಚೂರುರವರ 
ಕಾರ್ಯಾಲಯಕ್ಕೆ ಈ ಕೆಳಗೆ ಕಾಣಿಸಿದ ದಾಖಲೆಗಳೊಂದಿಗೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ. 
ಅರ್ಜಿಯ ನಮೂನೆಯನ್ನು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ರಾಯಚೂರುರವರ ಕಛೇರಿಯ ವೇಳೆಯಲ್ಲಿ 
ಉಚಿತವಾಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ರಾಯಚೂರುರವರ 
ಕಛೇರಿಯನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯತಕ್ಕದ್ದು. 

1) ಅರ್ಜಿದಾರರು ಪರಿಶಿಷ್ಟ ವರ್ಗದವರಾಗಿರಬೇಕು. 
2) ಅರ್ಜಿಯ ಜೊತೆಗೆ ತಹಶೀಲ್ದಾರರಿಂದ ಪಡೆದ ಜಾತಿ ಪ್ರಮಾಣ ಪತ್ರ ದೃಢೀಕೃತ ಜೆರಾಕ್ಸ್ ಪ್ರತಿ ಲಗತ್ತಿಸಬೇಕು. 

3) ಅರ್ಜಿಯ ಜೊತೆಗೆ ತಹಶೀಲ್ದಾರರಿಂದ ಪಡೆದ ಆದಾಯ ಪ್ರಮಾಣ ಪತ್ರ ದೃಢೀಕೃತ ಜೆರಾಕ್ಸ್ ಪ್ರತಿ 
ಲಗತ್ತಿಸಬೇಕು. 

4) ಕಾನೂನು ತರಬೇತಿಯು ರಾಯಚೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದು, ತರಬೇತಿಯನ್ನು ರಾಯಚೂರು 
ಜಿಲ್ಲೆಯಲ್ಲಿ ಕೊಡಲಾಗುವುದು. 

5) ತರಬೇತಿ ಅವಧಿಯು ನಾಲ್ಕು ವರ್ಷವಿದ್ದು, ಈ ಅವಧಿಯಲ್ಲಿ ಪ್ರತಿ ತಿಂಗಳಿಗೆ ರೂ .1, 000/ - ರಂತೆ ಶಿಷ್ಯವೇತನ 
ಕೊಡಲಾಗುವುದು. ತರಬೇತಿಯನ್ನು ಮಧ್ಯದಲ್ಲಿ ಬಿಟ್ಟ ಪಕ್ಷದಲ್ಲಿ ಅಲ್ಲಿಯವರೆಗೆ ಪಾವತಿಸಿದ ಶಿಷ್ಯವೇತನವನ್ನು ಭೂ ಕಂದಾಯ 
ರೂಪದಲ್ಲಿ ಕಾನೂನಿನ ಪ್ರಕಾರ ವಸೂಲು ಮಾಡಿ ಸರ್ಕಾರಕ್ಕೆ ಕಟ್ಟಬೇಕಾಗಿರುತ್ತದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

೩೨೩೩ 
6) ದಿನಾಂಕ:23.07.2010ಕ್ಕೆ ತರಬೇತಿ ಪಡೆಯುವ ಅರ್ಜಿದಾರರ ವಯಸ್ಸು 35ಕ್ಕೆ ಮೀರಿರಬಾರದು . 

7) ದಿನಾಂಕ: 23.07.2008ರ ತದನಂತರ 2 ವರ್ಷಗಳೊಳಗೆ ಕಾನೂನು ಪದವಿಯನ್ನು ಪಾಸಾದ ಅಭ್ಯರ್ಥಿಗಳು 
ಮಾತ್ರ ಅರ್ಜಿಗಳನ್ನು ಹಾಕತಕ್ಕದ್ದು. ಕಾನೂನು ಪದವಿಯಲ್ಲಿ ಪಾಸಾದ ಅಭ್ಯರ್ಥಿಗಳು ಎಲ್ಲಾ ಮೂಲ ದಾಖಲೆಗಳ ನಕಲು 
ಪ್ರತಿಗಳಿಗೆ ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿ ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 

8) ತರಬೇತಿಗೆ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯಲ್ಲಿ ಸಂದರ್ಶನ ಮುಖಾಂತರ ಆಯ್ಕೆ 
ಮಾಡಲಾಗುತ್ತದೆ. 

ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು, 
ಪಿ . ಆರ್ . 1149 

ರಾಯಚೂರು. 
ಶಿಕ್ಷಣ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಇಡಿ37 ಡಿಸಿ 2009 , ಬೆಂಗಳೂರು, ದಿನಾಂಕ:31ನೇ ಮೇ , 2010 
ವಿಷಯ : ಕಾಲೇಜು ಶಿಕ್ಷಣ ಇಲಾಖೆಯ ಗ್ರೇಡ್ - 2 ಪ್ರಾಂಶುಪಾಲರುಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 

ದಿನಾಂಕ:01. 01 . 2009ರಲ್ಲಿದ್ದಂತೆ ಅಂತಿಮಗೊಳಿಸುವ ಬಗ್ಗೆ. 
ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಾಂಶುಪಾಲರು (ಗ್ರೇಡ್ -2) ಇವರುಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 
ದಿನಾಂಕ:01.01.2009ರಲ್ಲಿದ್ದಂತೆ ಈ ಅಧಿಸೂಚನೆಗೆ ಅನುಬಂಧಿಸಿದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಸರ್ಕಾರಿ ಅಧಿಸೂಚನೆ 
ಸಂಖ್ಯೆ : ಇಡಿ 37 ಡಿಸಿಇ 2009 ದಿನಾಂಕ:17 .03.2009ರನ್ವಯ ಪ್ರಕಟಿಸಿ ಬಾದಿತರು ಸಲ್ಲಿಸುವ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 
ಪೂರಕ ದಾಖಲೆಗಳೊಂದಿಗೆ ಅಧಿಸೂಚನೆ ಪ್ರಕಟಿಸಿದ ದಿನಾಂಕದಿಂದ 30 ದಿವಸಗಳ ಒಳಗಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ 
ಸೂಚಿಸಲಾಗಿತ್ತು. ಅದರಂತೆ ನಿಗದಿತ ಅವಧಿಯೊಳಗೆ ಬಂದಿದ್ದ ಆಕ್ಷೇಪಣೆಗಳನ್ನು ಸ್ವೀಕರಿಸಿ, ಪರಿಶೀಲಿಸಿ ಅದರನ್ವಯ ಜೇಷ್ಠತಾ 
ಪಟ್ಟಿಯನ್ನು ಪರಿಷ್ಕರಿಸಿಕೊಳ್ಳಲಾಗಿದೆ. ಕಾರಣ ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ ನಮೂದಿಸಿರುವಂತೆ 
ದಿನಾಂಕ:01.01. 2009ರಲ್ಲಿದ್ದಂತೆ ಕಾಲೇಜು ಶಿಕ್ಷಣ ಇಲಾಖೆಯ ಗ್ರೇಡ್- 2 ಪ್ರಾಂಶುಪಾಲರುಗಳ ಜೇಷ್ಠತಾ ಪಟ್ಟಿಯನ್ನು 
ಅಂತಿಮಗೊಳಿಸಿ ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಎಸ್ . ವೇಣುಗೋಪಾಲ್ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) 
ಕಾಲೇಜು ಶಿಕ್ಷಣ ಇಲಾಖೆ 

ಅನುಬಂಧ 
ದಿನಾಂಕ: 01 .01. 2009ರಲ್ಲಿದ್ದಂತೆ ಗ್ರೇಡ್ - 2 ಪ್ರಾಂಶುಪಾಲರ ಅಂತಿಮ ಜೇಷ್ಠತಾ ಪಟ್ಟಿ 
ಹೆಸರು ಪರಿಶಿಷ್ಟ ಜನ್ಮ ದಿನಾಂಕ ಸರ್ಕಾರಿ | ಗ್ರೇಡ್ - 2 

ಷರಾ 
ಶ್ರೀ /ಶ್ರೀಮತಿ ಜಾತಿ/ 

ಸೇವೆಗೆ ಸೇರಿದ ಪ್ರಾಂಶುಪಾಲರಾಗಿ 
ಪರಿಶಿಷ್ಟ 

ದಿನಾಂಕ | ಬಡ್ತಿ ಹೊಂದಿದ 
ವರ್ಗ 

ದಿನಾಂಕ 
ಮೊಹಮ್ಮದ್ ಅಬ್ದುಲ್ | - 01 .12 .1942 | 07 . 03 .1979 | 19 . 05 .1999 ವಯೋ ನಿವೃತ್ತಿ 
ಖದೀರ್‌ 

ಹೊಂದಿದ್ದಾರೆ 
ಶ್ರೀನಿವಾಸ ರಾವ್ 

31. 07 .1943 | 05 . 08.1968 | 19 . 05 .1999 ವಯೋ ನಿವೃತ್ತಿ 
ಹೆಜೀಬ್ 

ಹೊಂದಿದ್ದಾರೆ 
ರಂಗರಾಜು ಎ .ಎಸ್. | - 10. 09 .1942 06 .08.1968 | 19 . 05 .1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 


)2 


ಭಾಗ- ೩ 


(d 


ಪರಿಶಿಷ್ಟ 


೩೨೩೪ 

ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 
ಹೆಸರು ಪರಿಶಿಷ್ಟ ಜನ್ಮ ದಿನಾಂಕ ಸರ್ಕಾರಿ | ಗ್ರೇಡ್-2 

ಷರಾ 
ಶ್ರೀ /ಶ್ರೀಮತಿ ಜಾತಿ/ 

ಸೇವೆಗೆ ಸೇರಿದ ಪ್ರಾಂಶುಪಾಲರಾಗಿ 

ದಿನಾಂಕ ಬಡ್ತಿ ಹೊಂದಿದ 
ವರ್ಗ 

ದಿನಾಂಕ 
4. ಡಾ : ಎಂ . ಡಿ. ಮುತ್ತಮ್ಮ | 30.06 .1946 07.08.1969 | 19. 05 .1999 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
5. | ಡಾ : ಎ. ಜಾನಕಿ 08.03.1943 19.02.1968 | 19. 05 .1999 | ವಯೋ ನಿವೃತ್ತಿ 

ಹೊಂದಿದ್ದಾರೆ | 
6. | ಸುರ್ಕಿ ಎಸ್.ಎಸ್. | - 27. 04 .1943 | 26.11 .1970 | | 10 . 08 .1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
7. ವಸ್ತದ್ ಆರ್‌.ಎಸ್‌. | - 20.01.1943 / 23.12.1972 | 10.08.1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
ಕೋದಂಡರಾಮಯ್ಯ ಎಸ್. ಸಿ. | 28 .08.1951 14.08.1974 | _ 10 .08.1999 | ನಿರ್ದೆಶಕರು 
ಕೆ . ವಿ . 
ಜೇಕಬ್ ಎಸ್. 04. 09.1942 13.02.1987 | 10.08.1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
10 . ನಾರಾಯಣಸ್ವಾಮಿ ಬಿ. | - 18 .08 .1946 28.06 .1971 | 10 . 08. 1999 | 

ವಯೋ ನಿವೃತ್ತಿ 

ಹೊಂದಿದ್ದಾರೆ 
11. | ಪ್ರೇಮ ಎಸ್. 15 . 09.1945 | 19 . 02 .1968 | 28.08.1999 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
12. | ಮಹದೇವ ನಾಯ್ಕ ಎಸ್.ಸಿ. | 05 .11.1942 | 16 . 06.1969 28. 08. 1999 | ವಯೋ ನಿವೃತ್ತಿ 
ಎ . ಆರ್ . 

ಹೊಂದಿದ್ದಾರೆ 
13 . | ಚಂದ್ರಶೇಖರಯ್ಯ ಆರ್. | - | 06.07.1943 06 .08.1969 | 28.08.1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
14. ನರಸಿಂಗಪ್ಪ ಬಿ. ಸಿ. ಎಸ್.ಸಿ. | 05.03.1944 31.07.1969 | 28. 08.1999 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
15. | ಮಹೇಶ್ವರ ಮೂರ್ತಿ - - | 12 .12.1946 04. 08.1969 | 28.08. 1999 ವಯೋ ನಿವೃತ್ತಿ 
ಪಿ . ಆರ್. 

ಹೊಂದಿದ್ದಾರೆ 
16 . ಡಾ : ಜಯಚಂದ್ರ - | 31. 01 .1944 | 09 . 08 .1969 | 28. 08.1999 | ವಯೋ ನಿವೃತ್ತಿ 
ಎಂ . ಎ . 

ಹೊಂದಿದ್ದಾರೆ 
ಶ್ರೀಧರಿದಾಸ್‌ ಆರ್‌. ಎ . | ಎಸ್ . ಸಿ . 19. 07.1947 04.09.1969 | 28. 08.1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
18 . ನಾರಾಯಣರಾವ್ 

11 . 01 .1944 06 .10.1969 | 28 .08. 1999 | ವಯೋ ನಿವೃತ್ತಿ 
ಎನ್ . 

ಹೊಂದಿದ್ದಾರೆ 
19. ರಾಜಶೇಖರಮೂರ್ತಿ ಎಸ್. ಸಿ. | 07.11 .1942 - 13.07.1970 | 28.08.1999 ವಯೋ ನಿವೃತ್ತಿ 
ಎಂ . ಎಸ್. 

ಹೊಂದಿದ್ದಾರೆ 


17. | ೨ 


) 


6 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫, ೨೦೧೦ 

೩೨೩೫ 
ಹೆಸರು ಪರಿಶಿಷ್ಟ ಜನ್ಮ ದಿನಾಂಕ ಸರ್ಕಾರಿ | ಗ್ರೇಡ್-2 

ಷರಾ 
ಶ್ರೀ /ಶ್ರೀಮತಿ ಜಾತಿ/ 

ಸೇವೆಗೆ ಸೇರಿದ ಪ್ರಾಂಶುಪಾಲರಾಗಿ 
ಪರಿಶಿಷ್ಟ 

ದಿನಾಂಕ ಬಡ್ತಿ ಹೊಂದಿದ 
ವರ್ಗ 

- ದಿನಾಂಕ 
20 . | ವಿಜಯವೀರಸಿಂಹ 02.02. 1942 | 14.11.1970 | 28.08.1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
21. | ಶುಭವಾಣಿ ಎನ್ . ಜಿ . 13 .06.1944 05. 07.1971 | 28.08.1999 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
22 . | ಪದ್ಮನಾಭನ್ ಪಿ. ಎಸ್.ಸಿ. [ 25 .12.1946 18.12.1972 | 28. 08.1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
23 . | ಕಮಲಮ್ಮ ವಿ. ಎಸ್ .ಸಿ. 07. 08.1952 09 .08.1974 | 28 .08.1999 | ಹೆಚ್ಚುವರಿ ನಿರ್ದೆಶಕರು 
24 . ಶ್ಯಾಮಸುಂದರ ಎಸ್ . - 04. 02 .1944 | 16 .10 .1974 | 28.08. 1999 

ವಯೋ 
ಗಡ್ 

ಹೊಂದಿದ್ದಾರೆ 
25 . | ಡಾ : ಮಠದ್ ವಿ . ಬಿ. | - 04 .05.1950 30. 01.1986 | 28 .08.1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
ಶ್ರೀಹರಿ ಕೆ. 20 .11 .1950 31 .01.1986 | 28.08.1999 ಜಂಟಿ ನಿರ್ದೆಶಕರು 

(ಮೈಸೂರು) 
27 . ಮುಲ್ಲಾ ಎನ್. ಎಂ . - 26.09. 1943 22. 03.1986 | 28.08.1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
28 . | ಪದ್ಮಾಂಭ ಬಿ.ಎಸ್. - 18. 08.1941 13 .10.1986 28 . 08.1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
29 .| ಸಿರಾಜ್ ಉಲ್ಲಾ ಬೇಗ್ - - 05 .10 .1942 | 13.10 .1986 | 28 . 08.1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
30 . | ರಘುನಾಥ ರಾವ್ ಕೆ. 15 .07.1947 13 .10.1986 | 28.08.1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
31 . | ಗೌರಿಶಂಕರ ಎ. ಡಿ. - - 10 . 11 .1944 31.10.1986 | 28 .08.1999 ವಯೋ ನಿವೃತ್ತಿ 

ಹೊಂದಿದ್ದಾರೆ 
32 . | ಉಷಾಕುಮಾರಿ ಕೆ. 12. 04 .1946 | 31.10.1986 | 28 .08 .1999 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
33. ಪದ್ವಿನಿ ಹೆಚ್. ಆರ್ . 12.04 .1947 | 11 . 09 . 1968 | 10. 01 .2000 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
34 . | ಅಚ್ಚುತಕುಮಾರ ಕೆ. ಎಂ . 02. 09.1948 | 13.11 .1986 | 10. 01.2000 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
35 . ನಾರಾಯಣಸ್ವಾಮಿ ವಿ. - 15 . 01.1948 

11 . 04 . 2000 | ವಯೋ ನಿವೃತ್ತಿ 

ಹೊಂದಿದ್ದಾರೆ 


- 


- 


೩೨೩೬ 


p 
) 


ಹೆಸರು 
ಶ್ರೀ /ಶ್ರೀಮತಿ 


ಸಂ . 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ- ೩ 
ಪರಿಶಿಷ್ಟ ಜನ್ಮ ದಿನಾಂಕ ಸರ್ಕಾರಿ | ಗ್ರೇಡ್ -2 

ಷರಾ 
ಜಾತಿ/ 

ಸೇವೆಗೆ ಸೇರಿದ ಪ್ರಾಂಶುಪಾಲರಾಗಿ 
ಪರಿಶಿಷ್ಟ 

ದಿನಾಂಕ ಬಡ್ತಿ ಹೊಂದಿದ 

ದಿನಾಂಕ 
| ಎಸ್. ಸಿ | 26.06.1952 | 13 .02 .1987 | 01.12 . 2000 ಜಂಟಿ ನಿರ್ದೆ ಶಕರು 

( ಮಂಗಳೂರು) 


ವರ್ಗ 


36, ಈರಣ್ಣ ಟಿ.ಹೆಚ್. 


37. ಪಾಟೀಲ್ ಬಿ. ಬಿ. 09 . 04.1943 13.02.1987 | 01.12.2000 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
38. ಪುಟ್ಟಸ್ವಾಮಿ ಎನ್.ಎನ್. | - 10 . 02 .1947 | 13.02.1978 | 01.12 . 2000 ವಯೋ ನಿವೃತ್ತಿ 

ಹೊಂದಿದ್ದಾರೆ 
39 . | ಗುಂಡಗಿ ಎ . ಎ . | 09 .05.1945 19 . 08 .1976 | 01.12 .2000 ದಿನಾಂಕ:23 . 11 .2001ರಂದು 

ಶ್ರೀಯುತರಿಗೆ ಗ್ರೇಡ್ - 1 
ಪ್ರಾಂಶುಪಾಲರಾಗಿ ಹಿಂಬಡ್ತಿ 
ನೀಡಲಾಗಿದೆ. ಹಾಗೂ 
ವಯೋ ನಿವೃತ್ತಿ 

ಹೊಂದಿದ್ದಾರೆ. 
40. | ಡಾ : ಡಬ್ಲೂ 

11 .05.1950 | 18.12.1972 | 01 .12 .2000 ವಯೋ ನಿವೃತ್ತಿ 
ಲಿಂಡಾಕ್ರಿಸ್ಪಿ 

ಹೊಂದಿದ್ದಾರೆ 
41 . ಜಯರಾಮಚಂದ್ರ ಎ . ಎಸ್. ಸಿ. | 08.01.1943 04.11.1970 | 30.01. 2001 ವಯೋ ನಿವೃತ್ತಿ 

ಹೊಂದಿದ್ದಾರೆ 
ಕೃಪಾನಿಧಿ ಎ . 19.06.1943 23.09.1968 | 28 . 03 . 2001 ವಯೋ ನಿವೃತ್ತಿ 

ಹೊಂದಿದ್ದಾರೆ 
43 . ನರಸಿಂಹಸ್ವಾಮಿ ಕೆ. ವಿ. | - 03.03.1943 19 .02.1968 | 28 .02.2001 ವಯೋ ನಿವೃತ್ತಿ 

ಹೊಂದಿದ್ದಾರೆ 
ಶಕುಂತಲದೇವಿ 

[ 04 . 02.1945 | 05 . 08 .1968 | 14 . 05 .2001 ವಯೋ ನಿವೃತ್ತಿ 
ಡಿ. ಎಸ್. 

ಹೊಂದಿದ್ದಾರೆ 
45 . ಮೊಹಮ್ಮದ್ ಅನ್ವರ್ | - 06 .10.1943 

14 .05 .2001 ವಯೋ ನಿವೃತ್ತಿ 
ಹುಸೇನ್ 

ಹೊಂದಿದ್ದಾರೆ 
46 . | ಶಿವಣ್ಣ ಪಿ. ಎಸ್ . ಸಿ . | 10 . 06. 1944 | 14 .08.1969 | 14. 05. 2001 | ದಿನಾಂಕ:04.12.2001 

ರಂದು ಶ್ರೀಯುತರಿಗೆ 
ಗ್ರೇಡ್ - 1 
ಪ್ರಾಂಶುಪಾಲರಾಗಿ 
ಹಿಂಬಡ್ತಿ ನೀಡಲಾಗಿದೆ. 
ಹಾಗೂ ವಯೋ ನಿವೃತ್ತಿ 
ಹೊಂದಿದ್ದಾರೆ 


44, 


೩೨೩೭ 


) 


2 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫, ೨೦೧೦ 
ಹೆಸರು ಪರಿಶಿಷ್ಟ ಜನ್ಮ ದಿನಾಂಕ ಸರ್ಕಾರಿ | ಗ್ರೇಡ್-2 

ಷರಾ 
ಶ್ರೀ /ಶ್ರೀಮತಿ ಜಾತಿ/ 

ಸೇವೆಗೆ ಸೇರಿದ ಪ್ರಾಂಶುಪಾಲರಾಗಿ 
ಪರಿಶಿಷ್ಟ 

ದಿನಾಂಕ ಬಡ್ತಿ ಹೊಂದಿದ 
ವರ್ಗ 

ದಿನಾಂಕ 
47 . | ವಾಸುದೇವನ್ ಎಸ್. ಜೆ . 08.12.1946 18.08.1969 | 14.05.2001 ವಯೋ ನಿವೃತ್ತಿ 

ಹೊಂದಿದ್ದಾರೆ 
48. ಲಿಂಗರಾಜು ಬಿ.ಎಸ್ . - 07. 09 .1944 | 01 .08.1969 | 14 . 05 . 2001 ವಯೋ ನಿವೃತ್ತಿ 

ಹೊಂದಿದ್ದಾರೆ | 
49 . | ವಿನ್ಸೆಂಟ್ ಡಿ. | 05.04.1944 05. 08.1969 | 30.04.2002 ವಯೋ ನಿವೃತ್ತಿ 

ಹೊಂದಿದ್ದಾರೆ 
50. | ಸುಬ್ಬಪಕ್ರಳ ಟಿ . ಪಿ . | - | 25.12.1945 06 . 08 .1969 | 30.04.2002 ವಯೋ ನಿವೃತ್ತಿ 

ಹೊಂದಿದ್ದಾರೆ 
51. | ಸರೋಜಮ್ಮ ಕೆ.ಎನ್. ಎಸ್ .ಟಿ. | 01. 07 .1944 08 .07 .1970 30. 04 . 2002 ವಯೋ ನಿವೃತ್ತಿ 

ಹೊಂದಿದ್ದಾರೆ 
52. ನಳಿನಾಕ್ಷಿ ಸಿ.ಕೆ. 19.03.1945 | 11.07.1970 | 30.04.2002 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
53. ದೇಸಾಯಿ ಎನ್. ಜಿ . | - 10.06.1946 | 06. 08.1969 | 12.12 .2002 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
54 . | ಕುಲಕರ್ಣಿ ಆರ್ . ಜಿ . 04 .02.1945 | 16. 07 .1970 | 12.12.2002 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
55 . ಕೃಷ್ಣಮೂರ್ತಿ ಡಿ.ಎಲ್. 27.07.1945 12 .10.1970 | 12 .12.2002 ವಯೋ ನಿವೃತ್ತಿ 

ಹೊಂದಿದ್ದಾರೆ 
56. | ಅಜೇಗೌಡ ಬಿ.ಎಲ್. | - | 16.02.1945 | 12 .10.1970 | 12.12.2002 ವಯೋ ನಿವೃತ್ತಿ 

ಹೊಂದಿದ್ದಾರೆ 
57. | ಉಮಾದೇವಿ ಜಿ.ಎಸ್. 23.01 .1948 09.11.1970 | 26. 02 .2003 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
58. ಡಾ : ವಿಶ್ವನಾಥ ಸಿ.ಕೆ. | - 08.10.1948 | 14 .11.1970 | 12 .12.2002 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
59. | ಏಕಾಂಬರೇಶ ಬಿ . ಆರ್ . - - 07. 02.1946 12 .10. 1970 | 12 .12.2002 ವಯೋ ನಿವೃತ್ತಿ 

ಹೊಂದಿದ್ದಾರೆ 
60 . | ರಾಜಗೋಪಾಲ ಹೆಚ್. 28.04.1946 13. 09.1969 | 12 .12 .2002 ( ವಯೋ ನಿವೃತ್ತಿ 

ಹೊಂದಿದ್ದಾರೆ 
61. ಶ್ರೀನಿವಾಸನ್ ಕೆ. 29 . 03 .1946 | 03. 09.1969 | 12 .12 .2002 ವಯೋ ನಿವೃತ್ತಿ 

ಹೊಂದಿದ್ದಾರೆ 
62. ವಿಜಯರಾಜ ಅರಸ್ | - 05. 01 .1946 28. 07.1971 12.12 . 2002 ವಯೋ ನಿವೃತ್ತಿ 
ಬಿ . ಎ . 

ಹೊಂದಿದ್ದಾರೆ 


- 


- 


ಸಂ 


೩೨೩೮ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ- ೩ 
ಹೆಸರು ಪರಿಶಿಷ್ಟ ಜನ್ಮ ದಿನಾಂಕ ಸರ್ಕಾರಿ | ಗ್ರೇಡ್ -2 

ಷರಾ 
ಶ್ರೀ /ಶ್ರೀಮತಿ ಜಾತಿ/ 

ಸೇವೆಗೆ ಸೇರಿದ ಪ್ರಾಂಶುಪಾಲರಾಗಿ 
ಪರಿಶಿಷ್ಟ 

ದಿನಾಂಕ ಬಡ್ತಿ ಹೊಂದಿದ 
ವರ್ಗ 

ದಿನಾಂಕ 
63 . ರಾಜಶೇಖರಪ್ಪ ಬಿ . 

| - 15.06. 1947 | 18.12.1972 | 03.12 .2004 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
64 . | ಲಕ್ಷ್ಮೀನಾರಾಯಣ ಆರ್. - 02.12.1949 18.12 .1972 | 14 .10.2004 ವಯೋ ನಿವೃತ್ತಿ 

ಹೊಂದಿದ್ದಾರೆ 
65 . ಹಾಲೇಶಪ್ಪ ಎನ್.ಕೆ. - 29 .06.1948 | 26.06.1971 | 03.12 . 2004 ವಯೋ ನಿವೃತ್ತಿ 

ಹೊಂದಿದ್ದಾರೆ 
66. ಡಾ : ಶಾಂತಲಕ್ಷ್ಮಿ 09 .07.1950 | 18 .12 .1972 | 14.10. 2004 | ಜಂಟಿ ನಿರ್ದೆಶಕರು 

( ಪ್ರಾದೇಶಿಕ ಕಛೇರಿ) 

ಬೆಂಗಳೂರು. 
67 . ಸೋಮಣ್ಣಯ್ಯ 24.10.1946 20.12.1972 | 14.10 . 2004 ವಯೋ ನಿವೃತ್ತಿ 

ಹೊಂದಿದ್ದಾರೆ 
68. | ನರಸಿಂಗರಾವ್ ಕೆ . ಎಸ್ . 31.07. 1948 18.12. 1972 | 14 .10 .2004 ವಯೋ ನಿವೃತ್ತಿ 

ಹೊಂದಿದ್ದಾರೆ 
69. | ಸಲಗಾರ್ ಜಿ. ಎ . 25.07.1949 21.12 .1972 | 14.10 .2004 ವಯೋ ನಿವೃತ್ತಿ 

ಹೊಂದಿದ್ದಾರೆ 
70. ಶೋಭ ಪಟ್ನಾಯಕ್ - 07 . 03 .1949 09 .07.1970 | 26. 03 .2005 ವಯೋ ನಿವೃತ್ತಿ 

ಹೊಂದಿದ್ದಾರೆ 
71. | ಸುಬ್ರಮಣ್ಯಂ ಟಿ. | - 24.09.1948 20 .12 . 1972 | 26.03. 2005 ವಯೋ ನಿವೃತ್ತಿ 

ಹೊಂದಿದ್ದಾರೆ 
72 . ಕೋದಂಡರಾಮರೆಡ್ಡಿ ಕೆ. - 10 .09.1947 20.12.1972 | 26.03.2005 ವಯೋ ನಿವೃತ್ತಿ 

ಹೊಂದಿದ್ದಾರೆ 
73, | ಶಂಕರನಾರಾಯಣ - 04 .01.1949 04 .01.1973 | 26.03.2005 ( ವಯೋ ನಿವೃತ್ತಿ 
ಭಟ್ಟ ಎಂ . 

ಹೊಂದಿದ್ದಾರೆ 
ನಾರಾಯಣರಾಜು | - 31. 07.1948 | 20.11.1972 | 26. 03.2005 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
75, | ರಘುನಾಥ್ ಎಂ . ಎಸ್ . 08 . 01.1950 18.12.1972 | 26.03.2005 ವಯೋ ನಿವೃತ್ತಿ 

ಹೊಂದಿದ್ದಾರೆ 
76. ನಾಗರತ್ನ ವಿ.ಎನ್. 13 .03.1948 19.12 .1973 | 26.03.2005 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
77. ನರಸಿಂಹನ್ ಕೆ.ಆರ್‌. 21.11.1950 15 .12.1973 | 26 . 03.2005 ಜಂಟಿ ನಿರ್ದೆಶಕರು 

( ಧಾರವಾಡ) 


74 . | 


- - 


| 
೫ 
) 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫, ೨೦೧೦ 

೩೨೩೯ 
ಹೆಸರು ಪರಿಶಿಷ್ಟ ಜನ್ಮ ದಿನಾಂಕ ಸರ್ಕಾರಿ | ಗ್ರೇಡ್-2 

ಷರಾ 
ಶ್ರೀ /ಶ್ರೀಮತಿ ಜಾತಿ/ 

ಸೇವೆಗೆ ಸೇರಿದ ಪ್ರಾಂಶುಪಾಲರಾಗಿ 
ಪರಿಶಿಷ್ಟ 

ದಿನಾಂಕ ಬಡ್ತಿ ಹೊಂದಿದ 
ವರ್ಗ 

ದಿನಾಂಕ 
78 . | ಸಿ . ಎಸ್ . ಸಾಲಿಮರ್ | - | 01. 08 .1947 | 17.12.1973 | 26.03.2005 | ವಯೋ ನಿವೃತ್ತಿ 

ಹೊಂದಿದ್ದಾರೆ 
79 . | ಡಾ: ಶೈಲಜಾ ವಿ. - 20.02.1949 17.12.1973 | 26.03.2005 | ವಯೋ ನಿವೃತ್ತಿ 
ಕೋಡಿಕೊಪ್ಪಮಠ 

ಹೊಂದಿದ್ದಾರೆ 
80 . | ಅಣ್ಣಿಗೇರಿ ಎಸ್. ಬಿ. 01. 04 .1947 18 .12.1973 | 26. 03. 2005 ವಯೋ ನಿವೃತ್ತಿ 

ಹೊಂದಿದ್ದಾರೆ 
81. ವೆಂಕಟಮುನಿರೆಡ್ಡಿ ಎಸ್ . | - 01. 01.1951 | 06.08.1974 18.05.2005 ಸ್ವಯಂ ನಿವೃತ್ತಿ 

ಹೊಂದಿದ್ದಾರೆ. 
82 . ಗಂಗಾಧರಯ್ಯ ಟಿ. 14.12.1950 

ಜಂಟಿ ನಿರ್ದೆಶಕರು 

ಬೆಂಗಳೂರು 
ಯಶೋಧ ಎಂ . ಎಂ . 

15.05.1951 09.08. 1974 | 31. 05.2006 
84. ನಸರುಲ್ಲಾ ಷರೀಫ್ 20. 05 .1949 | 06.08.1974 | 31.05 .2006 ( ವಯೋ ನಿವೃತ್ತಿ 

ಹೊಂದಿದ್ದಾರೆ 
85 . | ನಡರಾಜನ್ ವಿ . ಎಸ್.ಸಿ. [ 20. 02.1949 09.08.1974 31. 05. 2006 ವಯೋ ನಿವೃತ್ತಿ 

ಹೊಂದಿದ್ದಾರೆ 
86. ಶಶಿಧರ್ ಹನುಮಪ್ಪ 15.01.1950 | 16.08. 1976 | 31.05.2006 | ವಯೋ ನಿವೃತ್ತಿ 
ಬೆಲ್ಲದ 

ಹೊಂದಿದ್ದಾರೆ 
ಪ್ರಕಾಶ ವಿ .ಎಸ್. 01 . 06 .1951 | 09. 09 . 1976 | 31. 05 . 2006 ಜಂಟಿ ನಿರ್ದೆಶಕರು 

(ಶಿವಮೊಗ್ಗ) . 
88. ಚಿಕ್ಕತಿಮ್ಮಯ್ಯ ಡಿ. 13.02.1953 08. 09 .1976 | 31. 05 .2006 ಜಂಟಿ ನಿರ್ದೆಶಕರು, 

ಗುಲ್ಬರ್ಗಾ 
89 . | ಭಾಗ್ಯ ಲಕ್ಷ್ಮಿ ಬಿ.ಎಲ್. 13.10.1954 02.09.1976 31 .05 .2006 ಜಂಟಿ ನಿರ್ದೆಶಕರು 

( ಬೆಂಗಳೂರು) 
ಕುಮಾರ ರಾಜ ಅರಸ್ 

20.10 .1953 23. 08.1976 | 31 .05.2006 
ಹೆಚ್ . ಕೆ. 


83 , 


87 . . 


90 


19 .07 .1954 


13. 08.1976 | 31. 05 .2006 


91. | ಪ್ರಭಾಕರ ಟಿ. ಎನ್. 
92. | ಡಾ : ಗುರುಮೂರ್ತಿ 

ಎಸ್ . 


24 .12 .1949 | 16.08.1976 | 31.05.2006 ( ವಯೋ ನಿವೃತ್ತಿ 

ಹೊಂದಿದ್ದಾರೆ 


ಅರಸ್ 


27. 01.1954 | 09 . 08.1976 | 31. 05 . 2006 


ನಟರಾಜ 
ಹೆಚ್ . ಆರ್ . 


೩೨೪೦ 


ಭಾಗ- ೩ 


ಹೆಸರು 
ಶ್ರೀ /ಶ್ರೀಮತಿ 


ಪರಿಶಿಷ್ಟ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 
ಪರಿಶಿಷ್ಟ ಜನ್ಮ ದಿನಾಂಕ ಸರ್ಕಾರಿ | ಗ್ರೇಡ್-2 

ಷರಾ 
ಜಾತಿ / 

ಸೇವೆಗೆ ಸೇರಿದ ಪ್ರಾಂಶುಪಾಲರಾಗಿ 

ದಿನಾಂಕ ಬಡ್ತಿ ಹೊಂದಿದ 
ವರ್ಗ 

ದಿನಾಂಕ 
25.06. 1949 12 . 08.1976 | 06.10.2006 ವಯೋ ನಿವೃತ್ತಿ 

ಹೊಂದಿದ್ದಾರೆ 
- 03 . 04 .1951 | 13. 08.1976 | 23. 07 .2007 

01. 06.1954 | 13 .08.1976 | 23.07.2007 


94, ಪಂಕಜ ಹೆಚ್. ಜಿ. 


95 . ಈಶ್ವರಪ್ಪ ಜಿ. ಆರ್‌. 
96, ಗಾಂವಕರ್ 

ದೇವಾನಂದ ರಾಮ್ 


| 


- 


14.06.1952 


13.08.1976 | 23.07.2007 


ಸೋಮಶೇಖರ 
ಎ . ಎನ್. 


103 . | 


- 


98. | ಸುರೇಶಗುಪ್ತ ಟಿ . ವಿ. 

14 .03.1953 | 16 .08. 1976 | 23 .07.2007 
99. ಸೀಮಾ 

15 . 02. 1954 | 08.08. 1976 ) 23. 07 .2007 
100. ಹೂಗಾರ ಭೀಮಣ್ಣ 

12 .01.1952 20.08.1976 ) 23.07.2007 
101 . ಸತ್ಯನಾರಾಯಣ ಹೆಚ್. | - 06. 08.1949 | 16 . 08.1976 | 23.07.2007 ವಯೋ ನಿವೃತ್ತಿ 

ಹೊಂದಿದ್ದಾರೆ 
102 . ದೊಡ್ಡಯ್ಯ ಡಿ. ಎಸ್. ಟಿ. 08.02.1951 16. 08. 1976 | 23.07. 2007 
ನಾಗರಾಜ ಎನ್ . 

20.05 .1952 18.08.1976 | 23.07.2007 
104. ಹುಗ್ಗಿ ಎನ್. ವಿ. 

08.03 .1953 20 .08.1976 | 23 .07 .2007 
105. ಬಸವರಾಜಯ್ಯ ಎಂ . - 15 . 09 .1952 16 . 08.1976 23. 07 .2007 
106. ಕೃಷ್ಣಪ್ಪ ವಿ . - 18 .04.1953 14 .08 .1976 | 30. 08.2007 

ಕೆ.ಎಸ್ . ವೇಣುಗೋಪಾಲ್ 
ಪಿ . ಆರ್ . 911 

ಸರ್ಕಾರದ ಉಪ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಪ್ರ. ಸಂ .ಕಾಅದಾ:ಕಾನಪ:ಸಿಆರ್ - 75/ 2010ಎಫ್ , ದಿನಾಂಕ:30ನೇ ಜೂನ್, 2010 
ಅರ್ಜಿದಾರರು : 

ಪ್ರತಿವಾದಿಗಳು: 
1) ಶ್ರೀಮತಿ ಶಶಿಕಲಾ ಡಿ . W /o 

ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ ) ಕಾರ್ಯ ಮತ್ತು 
ದಿ: ನಟೇಶ್ ಜಿ .ಕೆ. ಅಮರವತಿ ಕಾಲೋನಿ, ಹರಿಹರ. ಪಾಲನಾ ವಿಭಾಗ , ಬೆಂಗಳೂರು ವಿದ್ಯುತ್ ಸರಬರಾಜು 

ಕಂ . ಲಿ ., ಹರಿಹರ. 

ಪ್ರಕಟಣೆ 
ಶ್ರೀ :ಶ್ರೀಮತಿ ಶಶಿಕಲಾ ಡಿ. W /o ದಿ: ನಟೇಶ್ ಜಿ.ಕೆ., ಅಮರವತಿ ಕಾಲೋನಿ, ಹರಿಹರ , ಇವರುಗಳಾದ ನಾವು ಮೃತ 
ನಟೇಶ್ ಇವರ ಪತ್ನಿ ಮತ್ತು ತಂದೆ/ತಾಯಿ ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ 
ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ದಿ: ನಟೇಶ್ ಜಿ.ಕೆ. ರವರು ಒಂದನೇ ಪ್ರತಿವಾದಿಗಳಾದ ಬೆ. ವಿ. ಸ. ಕಂ . ಹರಿಹರ ಇವರಲ್ಲಿ 
ಮಾರ್ಗದಾಳು ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದೂ , ಸದರಿ ಅರ್ಜಿದಾರರು 
ತಿಳಿಸಿರುತ್ತಾರೆ . ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 


dCH 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

೩೨೪೧ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ , ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಎಸ್ .ಸಿ . ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ ಮತ್ತು 
ಪಿ . ಆರ್ .1044 

ಆಯುಕ್ತರು ಕಾರ್ಮಿಕ ನಷ್ಟ ಪರಿಹಾರ 

ದಾವಣಗೆರೆ ಜಿಲ್ಲೆ , ದಾವಣಗೆರೆ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ದಾವಣಗೆರೆ ಜಿಲ್ಲೆ , ದಾವಣಗೆರೆ 

- ಪ್ರ . ಸಂ .ಕಾಅದಾ:ಕಾನಪ:ಸಿಆರ್ - 30 /2010 , ದಿನಾಂಕ: 
ಅರ್ಜಿದಾರರು: 

ಪ್ರತಿವಾದಿಗಳು : 
ಶ್ರೀಮತಿ ರಜಿಯಾ ಬೇಗಂ, ಕೋಂ ದಾದುಸಾಬ್ , ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, 
ಚಾಲಕರು, 1ನೇ ಅಡ್ಡರಸ್ತೆ , ದುರ್ಗಾಗುಡಿ , ಹೊನ್ನಾಳಿ, ಕೆ.ಎಸ್.ಆರ್. ಟಿ.ಸಿ. ದಾವಣಗೆರೆ ವಿಭಾಗ, ದಾವಣಗೆರೆ. 


ಪ್ರಕಟಣೆ 


ಶ್ರೀ :ಶ್ರೀಮತಿ ರಜಿಯಾ ಬೇಗಂ ಕೋಂ ದಾದುಸಾಬ್, ದುರ್ಗಾಗುಡಿ ಹೊನ್ನಾಳಿ ಇವರುಗಳಾದ ನಾವು ಮೃತ 
ದಿ:ದಾದುಸಾಬ್ ಇವರ ಪತ್ನಿ ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ 
ಸಲ್ಲಿಸಿರುತ್ತಾರೆ. ಮೃತ ದಿ: ದಾದುಸಾಬ್ ರವರು ಒಂದನೇ ಪ್ರತಿವಾದಿಗಳಾದ ಕೆ. ಎಸ್.ಆರ್. ಟಿ.ಸಿ. ಇವರ ದಾವಣಗೆರೆ ಬಸ್‌ನಲ್ಲಿ 
ಚಾಲಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದೂ , ಸದರಿ ಅರ್ಜಿದಾರರು 
ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ದ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ , ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ . 

ಎಸ್.ಸಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ ಮತ್ತು 
ಪಿ . ಆರ್.1045 

ಆಯುಕ್ತರು ಕಾರ್ಮಿಕ ನಷ್ಟ ಪರಿಹಾರ 

ದಾವಣಗೆರೆ ಜಿಲ್ಲೆ , ದಾವಣಗೆರೆ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಪ್ರ. ಸಂ .ಕಾಅದಾ: ಕಾನಪ: ಸಿಆರ್ - 79 / 2010 , ದಿನಾಂಕ: 
ಅರ್ಜಿದಾರರು: 

ಪ್ರತಿವಾದಿಗಳು : 
1) ಶ್ರೀಮತಿ ಜ್ಯೋತಿ ಕೋಂ ದಿ: ಹೊನ್ನಪ್ಪ ಇಟಗಿ, 1) ಶ್ರೀ ವೀರನಗೌಡ, S/o ಉದಯಚಂದ್ರ ಗೌಡ, 
2) ಮಾ : ಮಂಜುನಾಥ ಹೆಚ್. S/o ದಿ: ಹೊನ್ನಪ್ಪ ಇಟಗಿ, ಲಾರಿಮಾಲೀಕ, ಕೆಎ -17/ ಎ -9828 , 4ನೇ ಕ್ರಾಸ್ , ಕೆ. ಟಿ. ಜೆ. 
3) ಶ್ರೀಮತಿ ಸುಭದ್ರಮ್ಮ W /o ಇಟಗಿ ಸೋಮಪ್ಪ ನಗರ, ದಾವಣಗೆರೆ . 
ಹಲವಾಗಲಿ ಗ್ರಾಮ , ಹರಪ್ಪನಹಳ್ಳಿ ತಾಲ್ಲೂಕು, 2) ಬಜಾಜ್ ಅಲೈಯನ್ಸ್ ಜನರಲ್ ಇನ್ಸೂರೆನ್ಸ್ ಕಂ., 
ದಾವಣಗೆರೆ ಜಿಲ್ಲೆ . 

ದೇಸಾಯಿ ಕ್ರಾಸ್ , ಹುಬ್ಬಳ್ಳಿ, 

ಪ್ರಕಟಣೆ 
ಶ್ರೀ :ಶ್ರೀಮತಿ ಜ್ಯೋತಿ, ಮಾ : ಮಂಜುನಾಥ ಹೆಚ್. ಹಾಗೂ ಸುಭದ್ರಮ್ಮ , ಹರಪ್ಪನಹಳ್ಳಿ ಇವರುಗಳಾದ ನಾವು ಮೃತ 
ದಿ:ಹೊನ್ನಪ್ಪ ಇಟಗಿ ಇವರ ಪತ್ನಿ , ಮಗ ಮತ್ತು ತಾಯಿ ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ದಿ: ಹೊನ್ನಪ್ಪ ಇಟಗಿ ರವರು ಒಂದನೇ ಪ್ರತಿವಾದಿಗಳಾದ ವೀರನಗೌಡ 


೩೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ- ೩ 
ಇವರ ಲಾರಿಯಲ್ಲಿ ಚಾಲಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದೂ , ಸದರಿ 
ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ದ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ , ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಎಸ್ .ಸಿ . ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ ಮತ್ತು 
ಪಿ . ಆರ್ .1049 

ಆಯುಕ್ತರು ಕಾರ್ಮಿಕ ನಷ್ಟ ಪರಿಹಾರ 

ದಾವಣಗೆರೆ ಜಿಲ್ಲೆ, ದಾವಣಗೆರೆ . 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಉಪವಿಭಾಗ-2, ಚಿಕ್ಕಮಗಳೂರು ಜಿಲ್ಲೆ 

ಸಂಖ್ಯೆ : ಕಾಲಿಚಿಉವಿ-2 /ಕಕಾಪಕಾ/ಎಫ್ ಸಿ - 19 /2009 , ದಿನಾಂಕ:8ನೇ ಜುಲೈ, 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಶಾಂತಮ್ಮ ಕೋಂ ಲೇಟ್ ರಾಜಪ್ಪ , 1) ಶ್ರೀ ಡಿ. ಹೆಚ್ . ಶ್ರೀನಿವಾಸಮೂರ್ತಿ ಬಿನ್ 
ಸುಮಾರು 32 ವರ್ಷ, ಮನೆಗೆಲಸ. 

ಡಿ.ಹನುಮಂತಪ್ಪ ಶೆಟ್ಟಿ, ಸುಮಾರು 75 ವರ್ಷ , 
2) ಕುಮಾರಿ ದಿವ್ಯ ಬಿನ್ ಲೇಟ್ ರಾಜಪ್ಪ , ಸುಮಾರು ಪಾಲುದಾರರು, 
12 ವರ್ಷ. 

ಗಣೇಶ ಆಯಿಲ್ ಇಂಡಸ್ಟ್ರೀಸ್, ಇಂಡಸ್ಟ್ರಿಯಲ್ 
3) ಕುಮಾರಿ ಕಾವ್ಯ ಬಿನ್ ಲೇಟ್ ರಾಜಪ್ಪ ಸುಮಾರು ಎಸ್ಟೇಟ್, ನೆಹರೂನಗರ, 1ನೇ ಕ್ರಾಸ್, ಬೀರೂರು. 
11 ವರ್ಷ , 
ಇವರೆಲ್ಲರ ವಾಸ: 
ಬ್ಯಾಗಡಿಹಳ್ಳಿ , ಬೀರೂರು ಹೋಬಳಿ, ಕಡೂರು 
ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 
4) ಶ್ರೀಮತಿ ತಿಮ್ಮಮ್ಮ ಕೋಂ ಲೇಟ್ ಗೋವಿಂದಪ್ಪ , 
65 ವರ್ಷ , ಬ್ಯಾಗಡಿಹಳ್ಳಿ, ಕಡೂರು ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ . 

ಪ್ರಕಟಣೆ 
ಶ್ರೀ ರಾಜಪ್ಪ ಎಂಬುವರು ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 20.11.2009ರಂದು ಅಪಘಾತ ಉಂಟಾಗಿ 
ಮೃತಪಟ್ಟಿರುವ ಬಗ್ಗೆ ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಅರ್ಜಿಯನ್ನು ಈ ನ್ಯಾಯಾಲಯದಲ್ಲಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ 
ಆಕ್ಷೇಪಣೆ ಹಾಗೂ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ ಮೃತನ ಅವಲಂಬಿತರು 
ಯಾರೂ ಇಲ್ಲ ಎಂದು ಪರಿಗಣಿಸಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಎಸ್ . ವಿಜಯಕುಮಾರ್ 
ಪಿ . ಆರ್ .1052 

ಕಾರ್ಮಿಕ ಪರಿಹಾರ ಆಯುಕ್ತರು, 
ಚಿಕ್ಕಮಗಳೂರು ಉಪವಿಭಾಗ -2 , ಚಿಕ್ಕಮಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

೩೨೪೩ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಪ್ರ. ಸಂ .ಕಾಅದಾ:ಕಾನಪ:ಸಿಆರ್ - 67 / 2010ಎಫ್ , ದಿನಾಂಕ: 15ನೇ ಜೂನ್, 2010 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಲಕ್ಕಮ್ಮ ಕೋಂ ದಿ: ಗೊಡೆಪ್ಪ , 

1) ಅಬ್ದುಲ್ ರಜಾಕ್ , S/o ಹಜರತ್ ಸಾಬ್ ಚೌದರಿ , 
R/o ಹುಲಿಕಟ್ಟೆ ಗ್ರಾಮ , ಹರಪ್ಪನಹಳ್ಳಿ ತಾಲ್ಲೂಕು, ಲಾರಿ ಮಾಲೀಕರು, ( ಕೆಎ - 25 / ಸಿ - 981 ), ನಂ .112, 
ದಾವಣಗೆರೆ . 

ಜಂಗಲಿಪೇಟೆ, ಕಲೈಶ್ವರನಗರ, ಹಳೇ ಹುಬ್ಬಳ್ಳಿ, ಹುಬ್ಬಳ್ಳಿ, 
2) ಶ್ರೀರಾಮ್ ಜನರಲ್ ಇನ್ಸೂರೆನ್ಸ್ ಕಂ . ಲಿ., E/8, EP1P, 
RLLCo., ಇಂಡಸ್ಟ್ರಿಯಲ್ ಏರಿಯಾ, ಸೀತಾಪುರ, ಜೈಪುರ, 

ರಾಜಸ್ಥಾನ. 

ಪ್ರಕಟಣೆ 
ಶ್ರೀ :ಶ್ರೀಮತಿ ಲಕ್ಕಮ್ಮ ಕೋಂ ದಿ: ಗೊಡೆಪ್ಪ , ಹರಪ್ಪನಹಳ್ಳಿ, ಇವರುಗಳಾದ ನಾವು ಮೃತ ದಿ:ಸುರೇಶ್ ಇವರ ತಾಯಿ 
ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ . ಮೃತ ದಿ: ಸುರೇಶ್ 
ರವರು ಒಂದನೇ ಪ್ರತಿವಾದಿಗಳಾದ ಅಬ್ದುಲ್ ರಜಾಕ್ ಇವರ ಲಾರಿಯಲ್ಲಿ ಚಾಲಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ 
ಅಪಘಾತದಲ್ಲಿ ಮರಣ ಹೊಂದಿದರೆಂದೂ , ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ 
ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ , 
ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು , ಅವಧಿ ಮೀರಿಬಂದ ಅರ್ಜಿಗಳನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 

ಎಸ್ . ಸಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ ಮತ್ತು 
ಪಿ . ಆರ್ .1060 

ಆಯುಕ್ತರು ಕಾರ್ಮಿಕ ನಷ್ಟ ಪರಿಹಾರ 

ದಾವಣಗೆರೆ ಜಿಲ್ಲೆ , ದಾವಣಗೆರೆ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಪ್ರ . ಸಂ .ಕಾಅದಾ:ಕಾನಪ: ಸಿಆರ್ - 84 / 2010ಎಫ್ , ದಿನಾಂಕ:30ನೇ ಜೂನ್, 2010 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಶ್ರೀಮತಿ ಸುನಂದ ಬಾಯಿ , W /o ಚಂದ್ರಶೇಖರ್ 1) ಮೊಹಮ್ಮದ್ ಆಸಿಫ್, S/o ಮೊಹಮ್ಮದ್ ಸಲೇಹ, 
ನಾಯ್ಕ, 

ಲಾರಿ ನಂ .ಕೆಎ - 27/ ಎ - 3244, ಕೆರೆಬಿಳಚಿ ಗ್ರಾಮ , ಚನ್ನಗಿರಿ. 
2) ಸಿ. ಸಾಗರ, S /o ಚಂದ್ರಶೇಖರ್ ನಾಯ್ಕ 

2) ಮ್ಯಾನೇಜರ್ ಶ್ರೀರಾಮ್ ಜನರಲ್ ಇನ್ಸೂರೆನ್ಸ್ ಕಂ . ಲಿ., 
ಹೊಸ ಕ್ಯಾಂಪ್, ಸೇವನಗರ, ( ರುದ್ರಪುರ), ಚನ್ನಗಿರಿ ಸೀತಾಪುರ, ಜೈಪುರ , ರಾಜಸ್ಥಾನ. 
ತಾಲ್ಲೂಕು. 

ಪ್ರಕಟಣೆ 
ಶ್ರೀ :ಶ್ರೀಮತಿ ಸುನಂದ ಬಾಯಿ ಹಾಗೂ ಸಿ. ಸಾಗರ, ಚನ್ನಗಿರಿ ಇವರುಗಳಾದ ನಾವು ಮೃತ ದಿ: ಚಂದ್ರಶೇಖರ್ 
ನಾಯ್ಕ ಇವರ ಪತ್ನಿ ಮತ್ತು ಮಗ ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ 
ಸಲ್ಲಿಸಿರುತ್ತಾರೆ. ಮೃತ ದಿ: ಚಂದ್ರಶೇಖರ್ ನಾಯ್ಕ ರವರು ಒಂದನೇ ಪ್ರತಿವಾದಿಗಳಾದ ಮೊಹಮ್ಮದ್ ಆಸಿಫ್ ಇವರ 
ಲಾರಿಯಲ್ಲಿ ಕ್ಲೀನರ್ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದೂ , ಸದರಿ ಅರ್ಜಿದಾರರು 
ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ದ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ , ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ 


ವ) ೬ 


೬ 


೩೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ- ೩ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ . 

ಎಸ್ . ಸಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ ಮತ್ತು 
ಪಿ . ಆರ್ .1061 

ಆಯುಕ್ತರು ಕಾರ್ಮಿಕ ನಷ್ಟ ಪರಿಹಾರ 

ದಾವಣಗೆರೆ ಜಿಲ್ಲೆ, ದಾವಣಗೆರೆ . 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಪ್ರ. ಸಂ .ಕಾಅದಾ:ಕಾನಪ:ಸಿಆರ್ - 85 / 2010ಎಫ್ , ದಿನಾಂಕ:30ನೇ ಜೂನ್, 2010 
ಅರ್ಜಿದಾರರು : 

ಪ್ರತಿವಾದಿಗಳು : 
1) ಶ್ರೀಮತಿ ಇಂದ್ರಮ್ಮ W /o ದಿ: ತಿಪ್ಪೇಸ್ವಾಮಿ , 1) ಮೊಹಮ್ಮದ್ ಆಸಿಫ್ , S/o ಮೊಹಮ್ಮದ್ ಸಲೇಹ, 
2 ) ನಾಗರಾಜ, S /o ದಿ : ತಿಪ್ಪೇಸ್ವಾಮಿ , 

ಲಾರಿ ನಂ .ಕೆಎ -27/ ಎ - 3244, ಕೆರೆಬಿಳಚಿ ಗ್ರಾಮ , ಚನ್ನಗಿರಿ. 
3) ವಿಜಯ ಕುಮಾರ್ ಟಿ. S /o ದಿ : ತಿಪ್ಪೇಸ್ವಾಮಿ , 2) ಮ್ಯಾನೇಜರ್ ಶ್ರೀರಾಮ್ ಜನರಲ್ ಇನ್ಸೂರೆನ್ಸ್ ಕಂ . ಲಿ., 
4) ಕಾಂತರಾಜ S/o ದಿ: ತಿಪ್ಪೇಸ್ವಾಮಿ , 

ಸೀತಾಪುರ, ಜೈಪುರ, ರಾಜಸ್ಥಾನ. 
5) ಕು: ಅಂಬುಜ D/o ದಿ: ತಿಪ್ಪೇಸ್ವಾಮಿ , 
6) ನರಸಿಂಹಯ್ಯ S/o ದಿ: ತಿಪ್ಪೇಸ್ವಾಮಿ , 
7) ಲಕ್ಷ್ಮಮ್ಮ W /o ದಿ: ನರಸಪ್ಪ, ಕೆರೆಬಿಳಚಿ ಗ್ರಾಮ , 
ಚನ್ನಗಿರಿ. 

ಪ್ರಕಟಣೆ 
ಶ್ರೀ :ಶ್ರೀಮತಿ ಇಂದ್ರಮ್ಮ , ನಾಗರಾಜ , ವಿಜಯಕುಮಾರ್, ಕಾಂತರಾಜ, ಅಂಬುಜ, ನರಸಿಂಹಯ್ಯ ಹಾ ಗೂ ಲಕ್ಷ್ಮಮ್ಮ 
ಇವರುಗಳಾದ ನಾವು ಮೃತ ತಿಪ್ಪೇಸ್ವಾಮಿ ಇವರ ವಾರಸುದಾರರೆಂದು ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ತಿಪ್ಪೇಸ್ವಾಮಿ ರವರು ಒಂದನೇ ಪ್ರತಿವಾದಿಗಳಾದ ಮೊಹಮ್ಮದ್ ಆಸಿಫ್ 
ಇವರ ಲಾರಿಯಲ್ಲಿ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದೂ , ಸದರಿ 
ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ , ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಎಸ್ . ಸಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ ಮತ್ತು 
ಪಿ . ಆರ್ .1062 

ಆಯುಕ್ತರು ಕಾರ್ಮಿಕ ನಷ್ಟ ಪರಿಹಾರ 

ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 1, ಬಳ್ಳಾರಿ 

ಪ್ರಕರಣ ಸಂಖ್ಯೆ: ಕಾನಪ:109 :10, ದಿನಾಂಕ:3ನೇ ಜುಲೈ , 2010 | 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು : 
1) ಶ್ರೀಮತಿ ಪಾರ್ವತಮ್ಮ ಗಂ :ಲೇಟ್ ಕೆಂಚಪ್ಪ, 1) ಶ್ರೀ ಎನ್. ದೊಡ್ಡ ಹನುಮಜ್ಜ ತಂ : ಸಣ್ಣ 
ವಯಸ್ಸು:28 ವರ್ಷ , ವೃತ್ತಿ: ಮನೆಕೆಲಸ (ಮೃತನ ಹನುಮಂತಪ್ಪ , ಟ್ರ್ಯಾಕ್ಟರ್‌- ಟೈಲರ್ ಸಂ :ಕೆಎ -36: ಟಿ 
ಹೆಂಡತಿ) 

6634, ಅಂಡ್ ಕೆಎ - 35 - ಟಿ - 1103, ಹನುಮನಹಳ್ಳಿ 
2) ಚಿ. ಗಾಳೆಮ್ಮ , ತಂ : ಲೇಟ್ ಕೆಂಚಪ್ಪ , ವಯಸ್ಸು:10 ( ಹೋ ) ಹೊಸಪೇಟೆ ( ತಾ ), ಬಳ್ಳಾರಿ ಜಿಲ್ಲೆ. 
ವರ್ಷ, ( ಮೃತನ ಮಗಳು ) 

2) ದಿ ಡಿವಿಜನಲ್ ಮ್ಯಾನೇಜರ್, ಮೆ : ಯುನೈಟೆಡ್ 
3) ಚಿ.ಗೀತ ತಂ : ಲೇಟ್ ಕೆಂಚಪ್ಪ, ವಯಸ್ಸು 

ಇಂಡಿಯಾ ಇನ್ಸೂರೆನ್ಸ್ ಕಂ . ಲಿ., ಬಳ್ಳಾರಿ. 
8 ವರ್ಷ, ( ಮೃತನ ಮಗಳು) 
ಎಲ್ಲರವಾಸ: ಡಣಾಯಕನ ಕೆರೆಗ್ರಾಮ , ಹೊಸಪೇಟೆ 
ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

೩೨೪೫ 
ಪ್ರಕಟಣೆ 
ಶ್ರೀಮತಿ ಪಾರ್ವತಮ್ಮ (2) ಗಾಳೆಮ್ಮ (3) ಗೀತ ಇವರು ಮೃತ ಕೆಂಚಪ್ಪನಿಗೆ ಹೆಂಡತಿ ಹಾಗೂ ಮಕ್ಕಳಾಗಬೇಕೆಂದು, 
ಮೃತ ಕೆಂಚಪ್ಪನು ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾಗ ದಿನಾಂಕ: 06 .06.10ರಂದು ಕರ್ತವ್ಯದ ಮೇಲಿದ್ದಾಗ ಅಪಘಾತ 
ಸಂಭವಿಸಿ ತೀವ್ರಗಾಯಗಳಿಗೀಡಾಗಿ ಸರ್ಕಾರಿ ಆಸ್ಪತ್ರೆ, ಹೊಸಪೇಟೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಫಲಕಾರಿಯಾಗದೆ 
ಮೃತಪಟ್ಟಿರುತ್ತಾನೆಂದು, ಅಪಘಾತ ಪೂರ್ವದಲ್ಲಿ ಚೆನ್ನಾಗಿ ದುಡಿದು ಬಂದ ಹಣದಲ್ಲಿ ತನ್ನ ಹಾಗೂ ನಮ್ಮಗಳ ಜೀವನ 
ಸಾಗಿಸುತ್ತಿದ್ದನೆಂದು, ಈಗ ಆತ ಹಾಗೂ ಆತನ ದುಡಿಮೆಯಿಲ್ಲದೆ ತಮ್ಮಗಳ ಜೀವನ ನಡೆಯುವುದು ತುಂಬಾ 
ಕಷ್ಟಕರವಾಗಿರುತ್ತದೆಂದು ತಿಳಿಸಿ ಈ ನ್ಯಾಯಾಲಯದಲ್ಲಿ ಒಂದು ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಬೇರೆ ಯಾರಾದರೂ ತಾವು ಮೃತನ ಸಂಬಂಧಿಕರೆಂದು ಹಾಗೂ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೋರಿದಲ್ಲಿ ಅಂಥಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದಲ್ಲಿ ಹಾಗೂ ಕರ್ನಾಟಕ ರಾಜ್ಯ 
ಸರ್ಕಾರಿ ಹೊರ ಮುದ್ರಣಾಲಯದಲ್ಲಿ ಪ್ರಕಟಣೆಗೊಂಡ ಒಂದು ತಿಂಗಳೊಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. 
ಅವಧಿಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಸಿ. ಹೆಚ್. ಹಿರೇಗೌಡರ್ 

ಕಾರ್ಮಿಕಾಧಿಕಾರಿ ಮತ್ತು 
ಪಿ . ಆರ್ .1063 

ಕಾರ್ಮಿಕ ನಷ್ಟಪರಿಹಾರ ಆಯುಕ್ತರು, 

ಬಳ್ಳಾರಿ ಉಪವಿಭಾಗ -1, ಬಳ್ಳಾರಿ . 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 

ಸಂಖ್ಯೆ: ಕಾ . ಅ. ಬಿ -2: ಕಾ. ನ. ಪ. ಮ . ಪ್ರ - 112/ 2010, ದಿನಾಂಕ:22ನೇ ಜೂನ್, 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
ಶ್ರೀಮತಿ ಯಶೋಧಾ ಗಂಡ: ಸೈಬಣ್ಣಾ ಉದಬುಕೆ 1) ಶ್ರೀ ಮಿ . ಕಬಲಸಿಂಗ ತಂದೆ ಅಮರಸಿಂಗ ಸಿಂಧು 
ಮತ್ತು ಇತರರು, ಸಾ :ಎಸ್.ಎಸ್. ರೋಡ್, ವಿಷ್ಣುಪೂರಿ, ಜಿ : ನಾಂದೇಡ, ಮಹಾರಾಷ. 
ವಿಜಾಪುರ. 

2) ದಿ ಬ್ರಾಂಚ್ ಮ್ಯಾನೇಜರ್ , ಯುನೈಟೆಡ್ 
ಇಂಡಿಯಾ ಇನ್ಸೂರೆನ್ಸ್ ಕಂ .ಲಿ., ವಿಜಾಪುರ. 


ಪ್ರಕಟಣೆ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಮಾರುತಿ ತಂದೆ ಸೈಬಣ್ಣಾ 
ಉದಬುಕೆ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ 
ದಿನಾಂಕ:28.05.2010ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ 
ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ 
ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ, ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ , ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರಕೈಮ್ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ . 

ಜಿ. ಸಿದ್ದಲಿಂಗಪ್ಪ ಆಲೂರು 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 

ಮತ್ತು ಕಾರ್ಮಿಕ ಅಧಿಕಾರಿ 
ಉಪವಿಭಾಗ - 2, ವಿಜಾಪುರ. 


ಪಿ . ಆರ್ .1094 


೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ- ೩ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ ನಂ .2, ವಿಜಾಪುರ 

ಸಂಖ್ಯೆ : ಕಾ . ಅ. ಬಿ -2: ಕಾ. ನ. ಪ . ಮ . ಪ್ರ -111 /2010 , ದಿನಾಂಕ: 22ನೇ ಜೂನ್, 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
ಶ್ರೀಮತಿ ಶಾಮಲಾ ಗಂಡ: ಪರಮೇಶ್ವರ ಸಾಲಗಾರ 1) ಶ್ರೀ ಹರೇಶ್ವರ ಟ್ರಾನ್ಸ್‌ಪೋರ್ಟ್ ಕಂ . ಲಿ., ಎ / ಪಿ265 
ಸಾ : ಎಸ್ .ಎಸ್. ರೋಡ, ವಿಜಾಪುರ . 

ಮಂಗಳವಾರ ಪೇಟ, ಭೋರ, ತಾ : ಶೋರ, 

ಜಿಲ್ಲೆ : ಪುನೆ . 

ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಸಿದ್ದೇಶ್ವರ ತಂದೆ ಪರಮೇಶ್ವರ 
ಸಾಲಗಾರ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ 
ದಿನಾಂಕ:21.04 .2010ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ 
ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ 
ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ . 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ, ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ , ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಜಿ. ಸಿದ್ದಲಿಂಗಪ್ಪ ಆಲೂರು 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ. ಆರ್.1095 

ಮತ್ತು ಕಾರ್ಮಿಕ ಅಧಿಕಾರಿ 

ಉಪವಿಭಾಗ - 2, ವಿಜಾಪುರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ ನಂ .2 , ವಿಜಾಪುರ 

ಸಂಖ್ಯೆ : ಕಾ . ಅ. ಬಿ - 2: ಕಾ . ನ. ಪ. ಗಾತ್ರ:ಎಸ್‌ .ಆರ್‌. ನಂ .117 / 2010 , ದಿನಾಂಕ:5ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
ಶ್ರೀಮತಿ ಸುಗುಲಾಬಾಯಿ @ ಸುಗಲಮ್ಮಾ, ಗಂಡ: 1) ಶ್ರೀ ಭೀಮಣ್ಣ ತಂದೆ ಸಿದ್ದಪ್ಪ ರತಾಲ, ಸಾ : ರತಾಲ, 
ಬಾಲಸಿದ್ದಪ್ಪ @ ಬಾಲಸಿದ್ದಪ್ಪಗೌಡ, ಕಾಚಾಪುರ ತಾ :ಸುರಪುರ, ಜಿ: ಗುಲ್ಬರ್ಗಾ. 
ಮತ್ತು ಇತರರು, ಸಾ :ಗಡಿಸೋಮನಾಳ, 2) ದಿ ಬ್ರಾಂಚ್ ಮ್ಯಾನೇಜರ್ ಲಿಗಲ್ , 
ತಾ: ಮುದ್ದೇಬಿಹಾಳ. 

ಚೋಳಮಂಡಲಂ ಇನ್ಸೂರೆನ್ಸ್ ಕಂ . ಲಿ., ಬೆಂಗಳೂರು. 

ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಬಾಳಸಿದ್ದಪ್ಪ @ 
ಬಾಳಸಿದ್ದಪ್ಪಗೌಡ, ಕೊಲ್ಲಾಪುರ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ 
ದಿನಾಂಕ:26. 01. 2010ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ 
ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ 
ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ, ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ , ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

೩೨೪೭ 
ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಜಿ. ಸಿದ್ದಲಿಂಗಪ್ಪ ಆಲೂರು 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ . ಆರ್ .1096 

ಮತ್ತು ಕಾರ್ಮಿಕ ಅಧಿಕಾರಿ 

ಉಪವಿಭಾಗ - 2, ವಿಜಾಪುರ. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ - 2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ , ಐ. ಟಿ.ಐ. 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎ / ಬಿ2/ಎಫ್ ಸಿ/ ಸಿಆರ್ -1/2010 , ದಿನಾಂಕ:13ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಮೀರ ಕೋಂ ಲೇ : ಜೆ. 1) ಶ್ರೀ ಸಿ.ಎ. ಶಖಿಲ್ ಜಬ್ಬರ್‌ ಬಿನ್ ಸಿ.ಎ ಜಬ್ಬರ್ 
ದೀನದಯಾಳನ್ @ ದೀನದಯಾಳ್ ( 43 ವರ್ಷ) ನಂ .19 /3, ಟಿ.ಎಸ್ . ರಸ್ತೆ, ಕಲಾಸಿಪಾಳ್ಯಂ, 
2) ಕು : ಶರಣ್ಯ ಬಿನ್ ಲೇ . ಜೆ . ದೀನದಯಾಳನ್ @ ಬೆಂಗಳೂರು- 2 
ದೀನದಯಾಳ್ ( 23 ವರ್ಷ) , 

2 ) ದಿ ಬ್ರಾಂಚ್ ಮ್ಯಾನೇಜರ್, ಮೆ : ಐಸಿಐಸಿಐ 
3) ಕು : ನಿವೇದಿತ ಬಿನ್ ಲೇ . ಜೆ , ದೀನದಯಾಳನ್ @ ಲೊಂಬಾರ್ಡ್ ಜನರಲ್ ಇನ್ಸೂರೆನ್ಸ್ ಕಂ . ಲಿ., ನಂ .89, 
ದೀನದಯಾಳ್ (19 ವರ್ಷ ). 

2ನೇ ಮಹಡಿ, ಎಸ್ವಿಆರ್ ಕಾಂಪ್ಲೆಕ್ಸ್ , ಹೊಸೂರು 
4) ಕು : ಭವ್ಯ ಬಿನ್ ಲೇ . ಜೆ. ದೀನದಯಾಳನ್ @ ಮುಖ್ಯರಸ್ತೆ, ಮಡಿವಾಳ , ಕೋರಮಂಗಲ , 
ದೀನದಯಾಳ್ (12 ವರ್ಷ). 

ಬೆಂಗಳೂರು- 68. 
5) ಶ್ರೀಮತಿ ಶಾಂತಕುಮಾರಿ ಕೋಂ ಲೇ : 
ಜಾನಕಿರಾಮನ್ @ ಜಾನಕಿರಾಮ್ ನಾಯ್ತು, (65 
ವರ್ಷ ) 
ಕೇರಾಫ್ ವೀರಸ್ವಾಮಿ , ನಂ .42 /4 , 14ನೇ ಮುಖ್ಯರಸ್ತೆ, 
ಆರ್‌ಪಿಸಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು- 40 . 

ಪ್ರಕಟಣೆ 
ಅರ್ಜಿದಾರರಾದ ಮೀರ, ಶರಣ್ಯ , ನಿವೇದಿತ, ಭವ್ಯ , ಶಾಂತಕುಮಾರಿ ಇವರುಗಳು ಈ ನ್ಯಾಯಾಲಯಕ್ಕೆ 
ಅರ್ಜಿಯೊಂದನ್ನು ಸಲ್ಲಿಸಿ , ದಿವಂಗತ, ಜೆ. ದೀನದಯಾಳನ್ @ ದೀನದಯಾಳ್ ಇವರು ಪ್ರತಿವಾದಿ -1 ಇವರ ಬಳಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ 
ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

- ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ದೇವರಾಜು ಎಂ .ಎನ್ . 
ಕಾರ್ಮಿಕ ಪರಿಹಾರ ಆಯುಕ್ತರು 
ಉಪವಿಭಾಗ - 2, ಬೆಂಗಳೂರು. 


೩೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ - ೩ 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ -2 , ಕಾರ್ಮಿಕ ಭವನ , ಬನ್ನೇರುಘಟ್ಟ ರಸ್ತೆ , ಐ . ಟಿ.ಐ . 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎ/ ಬಿ2 /ಎಫ್ ಸಿ/ಸಿಆರ್ -2/ 2009, ದಿನಾಂಕ:13ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ | 

ಪ್ರತಿವಾದಿಗಳು: 
ಶ್ರೀಮತಿ ಸಾವಿತ್ರಮ್ಮ ಕೋಂ ಲೇ : ಕೆ.ಪಿ. ಶಿವಣ್ಣ , 

ಮೆ : ಕರ್ನಾಟಕ ರಾಜ್ಯ ರಸ್ತೆ, ಸಾರಿಗೆ ಸಂಸ್ಥೆ, ಕೇಂದ್ರ 
ದೊಡ್ಡಕಳಸಂದ್ರ ಅಂಚೆ, ಕೋಣನಕುಂಟೆ ಕ್ರಾಸ್ , ವಿಭಾಗ, ಬೆಂಗಳೂರು. 
ಕನಕಪುರ, ಬೆಂಗಳೂರು- 68 . 


ಪ್ರಕಟಣೆ 


ಅರ್ಜಿದಾರರಾದ ಸಾವಿತ್ರಮ್ಮ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ, ಕೆ.ಪಿ. ಶಿವಣ್ಣ 
ಇವರು ಪ್ರತಿವಾದಿ - ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. 
ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಕೋರಿರುತ್ತಾರೆ . 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೇ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ದೇವರಾಜು ಎಂ . ಎನ್ . 
ಕಾರ್ಮಿಕ ಪರಿಹಾರ ಆಯುಕ್ತರು 

ಉಪವಿಭಾಗ - 2 , ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ -2 , ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ. ಟಿ.ಐ. 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎ/ ಬಿ2/ ಎಫ್ ಸಿ/ ಸಿಆರ್ - 3/2009 , ದಿನಾಂಕ: 13ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಚಿಕ್ಕದೊಡ್ಡಮ್ಮ ಕೋಂ ಲೇಟ್ ಮಂಜಣ್ಣ, * 1) ದಿ ಮ್ಯಾನೇಜರ್ ಪ್ಲಾನೆಟ್ ಪಿಕ್ಕಲ್ಸ್ ಪ್ರೈ .ಲಿ., 
( 45 ವರ್ಷ) 

ನಂ. 63 /3, ಗೊಟ್ಟಿಗೆರೆ ವಿಲೇಜ್, ಬನ್ನೇರುಘಟ್ಟ ರಸ್ತೆ , 
2) ಶ್ರೀ ರವಿ ಬಿನ್ ಲೇಟ್ ಮಂಜಣ್ಣ (22 ವರ್ಷ) ಬೆಂಗಳೂರು- 83. 
C/o ಗಣಪತಿಪುರ, ಚುಂಚನಘಟ್ಟ ಮುಖ್ಯರಸ್ತೆ, 2) ದಿ ಮ್ಯಾನೇಜರ್ ಮೆ : ಯುನೈಟೆಡ್ ಇಂಡಿಯಾ 
ಬೆಂಗಳೂರು- 79 . 

ಇನ್ಸೂರೆನ್ಸ್ ಕಂ . ಲಿ., ನಂ .19 / , ಸೌತ್ಎಂಡ್ ರಸ್ತೆ, 2ನೇ 

ಮಹಡಿ, ಬಸವನಗುಡಿ, ಬೆಂಗಳೂರು- 4, 

ಪ್ರಕಟಣೆ 
ಅರ್ಜಿದಾರರಾದ ಶ್ರೀಮತಿ ಚಿಕ್ಕದೊಡ್ಡಮ್ಮ , ಶ್ರೀ ರವಿ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ, ಮಂಜಣ್ಣ ಇವರು ಪ್ರತಿವಾದಿ -1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೇ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫, ೨೦೧೦ 

೩೨೪೯ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

- ದೇವರಾಜು ಎಂ .ಎನ್ . 
ಕಾರ್ಮಿಕ ಪರಿಹಾರ ಆಯುಕ್ತರು 

ಉಪವಿಭಾಗ - 2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ -2 , ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ. ಟಿ.ಐ . 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎ / ಬಿ2 / ಎಫ್ ಸಿ/ ಸಿಆರ್ - 4 /2009 , ದಿನಾಂಕ:13ನೇ ಜುಲೈ, 2010 
ಅರ್ಜಿದಾರರು : 

ವಿರುದ್ದ 

ಪ್ರತಿವಾದಿಗಳು: 
1) ರಂಗಯ್ಯ ಬಿನ್ ಲೇಟ್ ನಂಜಯ್ಯ ( 55 ವರ್ಷ) . 1) ಮೆ : ಅರುಲ್‌ಕುಮಾರ್ ಇಂಜಿನಿಯರಿಂಗ್ ಅಂಡ್ 
2) ಶ್ರೀಮತಿ ಚಂದ್ರಮ್ಮ ಕೋಂ ರಂಗಯ್ಯ ( 45 ವರ್ಕ್ಸ್, 1384, 2ನೇ ಕ್ರಾಸ್, ಮಾರಪ್ಪನಪಾಳ್ಯ , 
ವರ್ಷ ) 

ಯಶವಂತಪುರ, ಬೆಂಗಳೂರು- 22 . 
3) ಕು: ಸುಮಿತ್ರ ಆರ್. ಬಿನ್ ರಂಗಯ್ಯ ( 18 ವರ್ಷ) 2) ಐಸಿಐಸಿಐ ಲೊಂಬಾರ್ಡ್ ಇನ್ಸೂರೆನ್ಸ್ ಕಂ . ಲಿ., 
ಗುಂಬಲ್ಲಿ ವಿಲೇಜ್, ಯಲ್ಲಂದೂರ್ ತಾಲ್ಲೂಕು, ರಿಚ್ಯಂಡ್ ರಸ್ತೆ , ಬೆಂಗಳೂರು. 
ಚಾಮರಾಜನಗರ ಜಿಲ್ಲೆ. 

ಪ್ರಕಟಣೆ 
ಅರ್ಜಿದಾರರಾದ ರಂಗಯ್ಯ , ಚಂದ್ರಮ್ಮ , ಸುಮಿತ್ರ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ, ಆರ್. ರಾಜೇಂದ್ರ ಇವರು ಪ್ರತಿವಾದಿ -1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ 
ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೇ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ . 

ದೇವರಾಜು ಎಂ . ಎನ್ . 
ಪಿ .ಆರ್.1108 

ಕಾರ್ಮಿಕ ಪರಿಹಾರ ಆಯುಕ್ತರು 

ಉಪವಿಭಾಗ - 2 , ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ , ಐ. ಟಿ.ಐ. 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎ / ಬಿ2/ ಎಫ್ ಸಿ/ ಸಿಆರ್ - 5/2009 , ದಿನಾಂಕ :13ನೇ ಜುಲೈ , 2010 
ಅರ್ಜಿದಾರರು : 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀ ರವಿಕುಮಾರ್ ಆರ್ . ಬಿನ್ ರಂಗಪ್ಪ @ 1) ಶ್ರೀ ಬಿ.ಹೆಚ್. ಚಂದ್ರಶೇಖರ್ 
ರಂಗಶಾಮಯ್ಯ (19 ವರ್ಷ) 

2) ಶ್ರೀ ವೈ . ಶ್ರೀನಿವಾಸರೆಡ್ಡಿ 
2) ಶ್ರೀಮತಿ ಸಿದ್ದಗಂಗಮ್ಮ ಕೋಂ ಲೇಟ್ ರಂಗಪ್ಪ 3) ಶ್ರೀ ಬಿ. ನರಸಿಂಹರೆಡ್ಡಿ, ಇಂಜಿನಿಯರ್‌ಗಳು. 
@ ರಂಗಸ್ವಾಮಯ್ಯ ( 35 ವರ್ಷ) 

ಮೆ : ಅರುಣ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಪ್ರೈ . ಲಿ., 
3) ಶ್ರೀ ರಂಗನಾಥ ಬಿನ್ ಲೇಟ್ ರಂಗಪ್ಪ @ - ಸಾರಾ ಗಾರ್ಮೆಂಟ್ಸ್ ಹತ್ತಿರ, ಮೈಸೂರು ರಸ್ತೆ , 
ರಂಗಸ್ವಾಮಯ್ಯ (17 ವರ್ಷ) 

ಬೆಂಗಳೂರು. 
4) ಶ್ರೀ ನವೀನ್ ಕುಮಾರ್ ಬಿನ್ ಲೇ : ರಂಗಪ್ಪ @ 
ರಂಗಸ್ವಾಮಯ್ಯ (15 ವರ್ಷ) 
ಬ್ರಹ್ಮದೇವರಹಳ್ಳಿ ವಿಲೇಜ್, ಚಿನ್ನೇನಹಳ್ಳಿ ಪೇಸ್ಟ್, 
ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ. 


CH, 


೩೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ - ೩ 
ಪ್ರಕಟಣೆ 
ಅರ್ಜಿದಾರರಾದ ರವಿಕುಮಾರ್, ಸಿದ್ದಗಂಗಮ್ಮ , ರಂಗನಾಥ, ನವೀನ್‌ಕುಮಾರ್ ಇವರುಗಳು ಈ ನ್ಯಾಯಾಲಯಕ್ಕೆ 
ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ, ರಂಗಪ್ಪ @ ರಂಗಸ್ವಾಮಯ್ಯ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ 
ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ 
ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ . 

ದೇವರಾಜು ಎಂ . ಎನ್ . 
ಕಾರ್ಮಿಕ ಪರಿಹಾರ ಆಯುಕ್ತರು 

ಉಪವಿಭಾಗ- 2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ , ಐ. ಟಿ.ಐ. 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ: ಡಬ್ಲೂಸಿಎ / ಬಿ2/ ಎಫ್ ಸಿ/ ಸಿಆರ್ - 5 / 2010 , ದಿನಾಂಕ:13ನೇ ಜುಲೈ , 2010 
ಅರ್ಜಿದಾರರು : 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ರಾಧ ಕೆ. ಕೋಂ ಲೇಟ್ ರಮೇಶ್ ( 36 | 1) ಶ್ರೀ ಲಿಂಗಯ್ಯ ಬಿನ್ ನಗರಕೆರೆ ಲಿಂಗಯ್ಯ , 
ವರ್ಷ ) . 

ಕುದುರಗುಂಡಿ ವಿಲೇಜ್, ಮದ್ದೂರು ತಾಲ್ಲೂಕು, ಮಂಡ್ಯ 
2 ) ಕು : ಮಾನಸ ಬಿನ್ ಲೇಟ್ ರಮೇಶ್ ( 8 ವರ್ಷ) 

ಜಿಲ್ಲೆ. 
3) ಮಾ : ಸಾಗರ್‌ ಬಿನ್ ಲೇಟ್ ರಮೇಶ್ ( 8 2) IFFCO TOKIO GEN ಇನ್ಸೂರೆನ್ಸ್ ಕಂ . ಲಿ., 
ವರ್ಷ) 

ನಂ .41, ಕ್ರಿಸ್ಸು ಕಾಂಪ್ಲೆಕ್ಸ್ , 2ನೇ ಮಹಡಿ, ಲಾವೆಲ್ಲಿ ರಸ್ತೆ , 
ವಿಳಾಸ: 91, 4ನೇ ಕ್ರಾಸ್, 81ನೇ ಸಿ ಕ್ರಾಸ್ , ಬೆಂಗಳೂರು- 1. 
ಬ್ಯಾಟರಾಯನಪುರ, ಮೈಸೂರು ರಸ್ತೆ , 3) ಶ್ರೀ ಟಿ. ರಮೇಶ್ ಬಿನ್ ತಿಮ್ಮಯ್ಯ, ನಂ . 19 /3, ಬಿ .ವಿ . 
ಬೆಂಗಳೂರು- 26. 

ಮುನಿಯಪ್ಪ ಕಾಂಪೌಂಡ್, 3ನೇ ಕ್ರಾಸ್, 1ನೇ 

ಮುಖ್ಯರಸ್ತೆ , ಬ್ಯಾಟರಾಯನಪುರ, ಬೆಂಗಳೂರು- 26. 

ಪ್ರಕಟಣೆ 
ಅರ್ಜಿದಾರರಾದ ರಾಧ , ಮಾನಸ, ಸಾಗರ್ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ, 
ರಮೇಶ್ ಇವರು ಪ್ರತಿವಾದಿ -3 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ದೇವರಾಜು ಎಂ . ಎನ್ . 
ಕಾರ್ಮಿಕ ಪರಿಹಾರ ಆಯುಕ್ತರು 
ಉಪವಿಭಾಗ - 2 , ಬೆಂಗಳೂರು. 


s 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

೩೨೫೧ 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ - 2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ . ಟಿ. ಐ. 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ: ಡಬ್ಲೂಸಿಎ/ ಬಿ2/ ಎಫ್ ಸಿ/ ಸಿಆರ್ - 6/ 2010, ದಿನಾಂಕ:13ನೇ ಜುಲೈ , 2010 
ಅರ್ಜಿದಾರರು: * ವಿರುದ್ದ 

ಪ್ರತಿವಾದಿಗಳು: 
ಶ್ರೀ ಮಹದೇವಪ್ಪ ಬಿನ್ ಲೇಟ್ ಶಿವಪ್ಪ ಹಡ್‌ ಪದ್ 1) ನ್ಯಾಷನಲ್ ಇನ್ಸೂರೆನ್ಸ್ ಕಂ .ಲಿ., ಡಿಬ -2 , ನಂ .64, 
( 27 ವರ್ಷ) 

ಲಾಲ್‌ಬಾಗ್ ಮಿಷನ್ ರಸ್ತೆ , 1ನೇ ಮಹಡಿ, ಸುಬ್ಬಯ್ಯ 
ಕ್ಯಾತನಹಟ್ಟಿ ವಿಲೇಜ್, ಸಿಂಧನೂರು ತಾಲ್ಲೂಕು, ಸರ್ಕಲ್, ಫೈಓವರ್ ಹತ್ತಿರ, ಬೆಂಗಳೂರು- 27. 
ರಾಯಚೂರು ಡಿಸ್ಟಿಕ್ಸ್ . 

2) ಟೆಕ್ಕೋಕಾನ್ ಬಿಲ್ಡರ್ , ೨ಎಫ್ -8, ಕರುಣ 
ಕಾಂಪ್ಲೆಕ್ಸ್ , ನಂ .337 , ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, 

ಬೆಂಗಳೂರು- 3. 

ಪ್ರಕಟಣೆ 
ಅರ್ಜಿದಾರರಾದ ಮಹದೇವಪ್ಪ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ , ಪದ್ಮ @ 
ನೀಲಮ್ಮ ಇವರು ಪ್ರತಿವಾದಿ -2 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ , ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೇ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ . 

ದೇವರಾಜು ಎಂ . ಎನ್ . 
ಕಾರ್ಮಿಕ ಪರಿಹಾರ ಆಯುಕ್ತರು 

ಉಪವಿಭಾಗ -2 , ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ , ಐ. ಟಿ.ಐ. 

ಆವರಣ , ಬೆಂಗಳೂರು- 29 
ಪ್ರಕರಣ ಸಂಖ್ಯೆ: ಡಬ್ಲೂಸಿಎ / ಬಿ2/ಎಫ್‌ಸಿ/ಸಿಆರ್ - 7 / 2010 , ದಿನಾಂಕ :13ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ವಿಜಯಲಕ್ಷ್ಮಿ ಪಿ. ಕೋಂ ಲೇಟ್ ಶಂಕರ್ 1) ಶ್ರೀಮತಿ ವಲ್ಲಿಯಮ್ಮ ಕೋಂ ಶಂಕರ, 
@ ರಘು , ( 25 ವರ್ಷ) 

ಎಂ .ಕೃಷ್ಣಪ್ಪ ಕಾಲೋನಿ, ಸುಲ್ತಾನಪಾಳ್ಯ , ಬೆಂಗಳೂರು. 
2) ಕು : ಉಷಾರಾಣಿ ಬಿನ್ ಲೇಟ್ ಶಂಕರ್ @ ರಘು 2) ಮೆ : ರಿಲಯನ್ಸ್ ಜನರಲ್ ಇನ್ಸೂರೆನ್ಸ್ ಕಂ . ಲಿ., 
( 7 ವರ್ಷ ) 

ಸೆಂಚೂರಿಯನ್ ಬಿಲ್ಡಿಂಗ್, 4ನೇ ಮಹಡಿ, ನಂ .3, 
ನಂ . 36, ರಾಮಕೃಷ್ಣನಗರ್, 3ನೇ ಮೈನ್, 6ನೇ ಸೆಂಟ್ ಮಾರ್ಕ್ಸ್ ರಸ್ತೆ, ಬೆಂಗಳೂರು-1. 
ಕ್ರಾಸ್, ಜೆ.ಪಿ.ನಗರ ಪೋಸ್ಟ್, ಕನಕಪುರ ಮುಖ್ಯರಸ್ತೆ, 
ಬೆಂಗಳೂರು- 78. 

ಪ್ರಕಟಣೆ 
ಅರ್ಜಿದಾರರಾದ ವಿಜಯಲಕ್ಷ್ಮಿ , ಉಷಾರಾಣಿ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ಶಂಕರ್ @ ರಘು ಇವರು ಪ್ರತಿವಾದಿ -1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ 
ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 


೩೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ - ೩ 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೇ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ದೇವರಾಜು ಎಂ .ಎನ್. 
ಪಿ. ಆರ್.1109 

ಕಾರ್ಮಿಕ ಪರಿಹಾರ ಆಯುಕ್ತರು 

ಉಪವಿಭಾಗ - 2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ -2 , ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ. ಟಿ. ಐ. 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ: ಡಬ್ಲೂಸಿಎ / ಬಿ2 /ಎಫ್ ಸಿ/ ಸಿಆರ್ - 8 /2010, ದಿನಾಂಕ:13ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀ ಡಿ.ಎಸ್. ಉಮಾಶಂಕರ್‌ ಬಿನ್ ಲೇ : 1) ಶ್ರೀ ನರಸಿಂಹಗೌಡ ಬಿನ್ ಮರೀಗೌಡ ( 32 ವರ್ಷ ) 
ನಾರಾಯಣಪ್ಪ (45 ವರ್ಷ ) 

ಮೆ : ಆಶಾ ಚಿಕನ್ ಸೆಂಟರ್, ಕಮ್ಮಗೊಂಡನಹಳ್ಳಿ, 
2) ಶ್ರೀಮತಿ ಪುಷ್ಪಾವತಿ ಕೋಂ ಡಿ.ಎಸ್. ಅಬ್ಬಿಗೆರೆ ಮುಖ್ಯರಸ್ತೆ , ಜಾಲಹಳ್ಳಿ ವೆಸ್ಟ್ , ಬೆಂಗಳೂರು. 
ಉಮಾಶಂಕರ್ , ( 41 ವರ್ಷ) 

2 ) ಚೋಲಮಂಡಲಂ ಎಂ.ಎಸ್, ಜನರಲ್ ಇನ್ಸೂರೆನ್ಸ್ 
ನಂ .2066, ದೇವರಾಜನಗರ , ಲಿಂಗನಿಜ್ಜಿ ಟೆಂಪಲ್, ಕಂ . ಲಿ ., 9 / , ಅಲಸೂರು ರಸ್ತೆ, ಬೆಂಗಳೂರು- 42. 
ದೊಡ್ಡಬಳ್ಳಾಪುರ ಟೌನ್, ಬೆಂಗಳೂರು ಗ್ರಾಮಾಂತರ. 

ಪ್ರಕಟಣೆ 
ಅರ್ಜಿದಾರರಾದ ಶ್ರೀ ಡಿ.ಎಸ್. ಉಮಾಶಂಕರ್ & ಶ್ರೀಮತಿ ಪುಷ್ಪಾವತಿ ಇವರುಗಳು ಈ ನ್ಯಾಯಾಲಯಕ್ಕೆ 
ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ನವೀನ್‌ಕುಮಾರ್ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ 
ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ 
ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ , ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೇ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ . 

ದೇವರಾಜು ಎಂ .ಎನ್ . 
ಕಾರ್ಮಿಕ ಪರಿಹಾರ ಆಯುಕ್ತರು 

ಉಪವಿಭಾಗ -2 , ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ - 2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ , ಐ. ಟಿ.ಐ. 

ಆವರಣ, ಬೆಂಗಳೂರು- 29 | 
ಪ್ರಕರಣ ಸಂಖ್ಯೆ: ಡಬ್ಲೂಸಿಎ/ ಬಿ2/ ಎಫ್ ಸಿ/ ಸಿಆರ್ -10/2010 , ದಿನಾಂಕ: 13ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು : 
1) ಶ್ರೀ ಎಂ .ರಾಮಕೃಷ್ಣಪ್ಪ ಬಿನ್ ಮುನಿನಂಜಪ್ಪ , (53 1) ಶ್ರೀ ನರಸಿಂಹಗೌಡ ಬಿನ್ ಮರೀಗೌಡ ಮಾಲೀಕರು 
ವರ್ಷ) 

ಮೆ : ಆಶಾ ಚಿಕನ್ ಸೆಂಟರ್, ರಾಮದೇವಸ್ಥಾನ ಹತ್ತಿರ , 
2) ಶ್ರೀಮತಿ ಸುಮಿತ್ರಮ್ಮ ಕೋಂ ಎಂ .ರಾಮಕೃಷ್ಣಪ್ಪ ಅಬ್ಬಿಗೆರೆ ಮುಖ್ಯರಸ್ತೆ, ಕಮ್ಮಗೊಂಡನಹಳ್ಳಿ, 
( 42 ವರ್ಷ) 

ಬೆಂಗಳೂರು- 47. 
ನಂ .27, ಸೊಣ್ಣಮಾರೇನಹಳ್ಳಿ ದಂಡುದಸ 2) ರೀಜನಲ್ ಮ್ಯಾನೇಜರ್‌ ಚೋಲಮಂಡಲಂ 
ಕೊಡಿಗೆಹಳ್ಳಿ , ದೊಡ್ಡಬಳ್ಳಾಪುರ , ಬೆಂಗಳೂರು ಜನರಲ್ ಇನ್ಸೂರೆನ್ಸ್ ಕಂ . ಲಿ., 94 , ಹಲಸೂರು ರಸ್ತೆ , 
ಗ್ರಾಮಾಂತರ . 

ಬೆಂಗಳೂರು- 42 . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

೩೨೫೩ 
ಪ್ರಕಟಣೆ 
ಅರ್ಜಿದಾರರಾದ ಶ್ರೀ ಎಂ . ರಾಮಕೃಷ್ಣಪ್ಪ, ಸುಮಿತ್ರಮ್ಮ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ನವೀನ್‌ಕುಮಾರ್ ಇವರು ಪ್ರತಿವಾದಿ -1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ 
ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ , ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ . 

ದೇವರಾಜು ಎಂ . ಎನ್ . 
ಕಾರ್ಮಿಕ ಪರಿಹಾರ ಆಯುಕ್ತರು 

ಉಪವಿಭಾಗ- 2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ -2 , ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ. ಟಿ.ಐ . 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎ/ ಬಿ2 /ಎಫ್‌ಸಿ/ ಸಿಆರ್ - 12 /2009 , ದಿನಾಂಕ:13ನೇ ಜುಲೈ , 2010 | 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಅಶ್ರಫ್ ಉನ್ನಿಸಾ ಕೋಂ ಅಲ್ಲಾಬಕಾಶ್ 1) ಶ್ರೀ ಜೆ. ಪಂಡರೀನಾಥ ನಾಯ್ತು ಬಿನ್ ಎ . ಎಸ್. 
( 45 ವರ್ಷ) 

ಗೋವಿಂದಸ್ವಾಮಿ ನಾಯ್ತು, ನಂ . 29, ಮಾರಮ್ಮ 
2) ಶ್ರೀ ಅಲ್ಲಾಭಕಾಶ್ ಬಿನ್ ಲೇಟ್ ಅಬ್ದುಲ್ಲಾ (60 ದೇವಸ್ಥಾನ ಸ್ಪೀಟ್, ಜೈಭಾರತ್ ನಗರ, ಬೆಂಗಳೂರು-1. 
ವರ್ಷ) 

2 ) ಮೆ : ದಿ ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ 
3) ಶ್ರೀಮತಿ ಯಾಸ್ಮಿನ್ ಬಾನು ಬಿನ್ ಅಲ್ಲಾಬಕಾಶ್ ಕಂ .ಲಿ., ಬ್ರಾಂಚ್ ಆಫೀಸ್ ನಂ .2, ನೇ ಮಹಡಿ, 
(17 ವರ್ಷ) . 

ಹೊಸೂರು ಮುಖ್ಯರಸ್ತೆ, ಮಡಿವಾಳ, ಬೆಂಗಳೂರು- 68. 
19 /9 - 37, ಸತ್ಯನಾರಾಯಣ್ಪೇಟೆ, ಹಿಂದೂಪುರ 
515201 , ಅನಂತಪುರ ಜಿಲ್ಲೆ, ಆಂಧ್ರಪ್ರದೇಶ. 

ಪ್ರಕಟಣೆ 
ಅರ್ಜಿದಾರರಾದ ಅಶ್ರಫ್ ಉನ್ನಿಸಾ, ಅಲ್ಲಾಭಕಾಶ್ , ಯಾಸ್ಮಿನ್‌ಬಾನು ಇವರುಗಳು ಈ ನ್ಯಾಯಾಲಯಕ್ಕೆ 
ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ಯೂನಸ್ ಇವರು ಪ್ರತಿವಾದಿ -1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ 
ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ 
ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ , ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ದೇವರಾಜು ಎಂ .ಎನ್ . 
ಕಾರ್ಮಿಕ ಪರಿಹಾರ ಆಯುಕ್ತರು 
ಉಪವಿಭಾಗ - 2, ಬೆಂಗಳೂರು. 


ಕೆ . 


೩೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ - ೩ 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ - 2 , ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ , ಐ. ಟಿ.ಐ. 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎ/ ಬಿ2/ಎಫ್ಸಿ/ ಸಿಆರ್ -14/2009 , ದಿನಾಂಕ:13ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ರೇಣುಕ ಕೋಂ ಲೇ : ಕೆ. ವಾಸು ( 28 1) ಶ್ರೀ ಡಿ . ಶೇಖರ್ ಬಿನ್ ವೇಣುಮುದಲಿಯಾರ್ , 
ವರ್ಷ) 

ನಂ .41, ಬೃಂದಾವನ್ ಲೇಔಟ್, ಮುನೇಶ್ವರನಗರ್ , 
2) ಮಾ: ಅಕ್ಷಯ್‌ಕುಮಾರ್ ಬಿನ್ ಲೇಟ್ ಕೆ.ವಾಸು, ಬೆಂಗಳೂರು- 41 . 
8 ವರ್ಷ) 

2 ) ರಿಲಯನ್ಸ್ ಜನರಲ್ ಇನ್ಸೂರೆನ್ಸ್ ಕಂ . ಲಿ., 2ನೇ 
3) ಕು: ಅಕ್ಷಿತ ಬಿನ್ ಲೇ : ಕೆ. ವಾಸು (3 ವರ್ಷ ) 

ಮಹಡಿ, ಸೆಂಟಿನರಿ ಬಿಲ್ಡಿಂಗ್, ಎಂ . ಜಿ.ರಸ್ತೆ , 
ನಂ .231 , 1ನೇ ಕ್ರಾಸ್, ಚರ್ಚ್ ಹತ್ತಿರ, ಬೆಂಗಳೂರು- 1. 
ಎಲ್.ಆರ್. ನಗರ, ಆಡುಗೋಡಿ, ಬೆಂಗಳೂರು. 

ಪ್ರಕಟಣೆ 
ಅರ್ಜಿದಾರರಾದ ರೇಣುಕ, ಅಕ್ಷಯ್ಕುಮಾರ್, ಅಕ್ಷಿತ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ಕೆ. ವಾಸು ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ದೇವರಾಜು ಎಂ . ಎನ್ . 
ಪಿ .ಆರ್.1110 

ಕಾರ್ಮಿಕ ಪರಿಹಾರ ಆಯುಕ್ತರು 

ಉಪವಿಭಾಗ - 2 , ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ , ಐ. ಟಿ.ಐ. 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎ / ಬಿ2/ ಎಫ್ ಸಿ/ ಸಿಆರ್ - 15 / 2009 , ದಿನಾಂಕ :13ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀ ಮರಿಗೌಡ ಬಿನ್ ಲೇಟ್ ಚಿಕ್ಕಸಿದ್ದೇಗೌಡ, (521 ) ಶ್ರೀ ಆರ್ . ಸುಬ್ರಹ್ಮಣ್ಯನ್ ಬಿನ್ ರಾಮಸ್ವಾಮಿ , 
ವರ್ಷ) 

ನಂ .14, ಇಟ್ಟುಮಡು, 4ನೇ ಬಿ ಮೈನ್, ಬಿಎಸ್‌ಕೆ 3ನೇ 
2) ಶ್ರೀಮತಿ ಶೀಲಾ ಕೋಂ ಮರಿಗೌಡ ( 42 ವರ್ಷ) 

ಹಂತ, ಬೆಂಗಳೂರು- 85. 
3) ಮಹಾಲಕ್ಷ್ಮಿ ಬಿನ್ ಮರಿಗೌಡ ( 22 ವರ್ಷ ) 

2) ಮೆ : ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂ .ಲಿ., 
ನಂ .255/2, ಸಾರ್ವಜನಿಕ ಗ್ರಂಥಾಲಯ ರಸ್ತೆ, ಸೆಂಟ್ ಪ್ಯಾಟ್ರಿಕ್ಸ್ ಬಿಲ್ಡಿಂಗ್ ನಂ.21, ಮ್ಯೂಸಿಯಂ ರಸ್ತೆ , 
ತಲಘಟ್ಟಪುರ, ಕನಕಪುರ ಮುಖ್ಯರಸ್ತೆ, ಬೆಂಗಳೂರು- 25 . 
ಬೆಂಗಳೂರು- 62 . 


ಸಿ 


೩೨೫೫ 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಪ್ರಕಟಣೆ 
ಅರ್ಜಿದಾರರಾದ ಮರಿಗೌಡ, ಶೀಲಾ, ಮಹಾಲಕ್ಷ್ಮಿ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ಮಂಜು ಇವರು ಪ್ರತಿವಾದಿ -1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ , ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ . 

ದೇವರಾಜು ಎಂ . ಎನ್ . 
ಕಾರ್ಮಿಕ ಪರಿಹಾರ ಆಯುಕ್ತರು 

ಉಪವಿಭಾಗ- 2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ -2 , ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ. ಟಿ.ಐ . 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ: ಡಬ್ಲೂಸಿಎ / ಬಿ2 /ಎಫ್ ಸಿ/ ಸಿಆರ್ - 16 /2009, ದಿನಾಂಕ: 13ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಕೆ. ಬಿ . ಗಿರಿಜ ಕೋಂ ಲೇ : ಎಸ್. 1) ಡಾ : ಕೆ.ಆರ್. ಮಧುಸೂದನ್ ಬಿನ್ ಕೆ.ಆರ್‌. 
ನಟರಾಜ್ ( 46 ವರ್ಷ) 

ರಾಣೆಬೆನ್ನೂರು ( 54 ವರ್ಷ), ಮಧು ಕ್ಲೀನಿಕ್, 
2 ) ಶ್ರೀ ಎನ್ . ಕಿರಣ್ ಬಿನ್ ಲೇಟ್ ಎಸ್ . ನಟರಾಜ್ ನಂ .13 / , 2ನೇ ಮೈನ್, ಎನ್.ಆರ್. ಕಾಲೋನಿ, 
(27 ವರ್ಷ) 

ಬೆಂಗಳೂರು- 19 . 
ಪ್ಲಾಟ್ ನಂ .ಎಸ್. 202, ನಂ .17, 2ನೇ ಮಹಡಿ, 1ನೇ 2) ಹೆಚ್‌ಡಿಎಫ್ಸಿ ಎರ್ಗೋ ಜನರಲ್ ಇನ್ಸೂರೆನ್ಸ್ 
ಕ್ರಾಸ್, ಕಾಮಾಕ್ಯ ಲೇಔಟ್, ಬಿಎಸ್‌ಕೆ 3ನೇ ಹಂತ, ಕಂ . ಲಿ., 6ನೇ ಮಹಡಿ, ಲೀಲಾ ಬಿಜಿನೆಸ್ ಪಾರ್ಕ್, 
ಬೆಂಗಳೂರು- 85. 

ಅಂದೇರಿ ಕುರ್ಲಾ ರಸ್ತೆ , ಅಂದೇರಿ, (ಈಸ್ಟ್) 

ಮುಂಬೈ - 400059 . 

ಪ್ರಕಟಣೆ 
ಅರ್ಜಿದಾರರಾದ ಕೆ. ಬಿ.ಗಿರಿಜ, ಎನ್. ಕಿರಣ್ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ 
ಎಸ್. ನಟರಾಜ್ ಇವರು ಪ್ರತಿವಾದಿ - ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ದೇವರಾಜು ಎಂ .ಎನ್ . 
ಕಾರ್ಮಿಕ ಪರಿಹಾರ ಆಯುಕ್ತರು 
ಉಪವಿಭಾಗ - 2, ಬೆಂಗಳೂರು. 


೩೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ - 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ -2 , ಕಾರ್ಮಿಕ ಭವನ , ಬನ್ನೇರುಘಟ್ಟ ರಸ್ತೆ , ಐ . ಟಿ.ಐ . 

ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ: ಡಬ್ಲೂಸಿಎ / ಬಿ2 /ಎಫ್ ಸಿ / ಸಿಆರ್ - 17 / 2007 , ದಿನಾಂಕ :16ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ನಾರಾಯಣಸ್ವಾಮಿ ಬಿನ್ ವೆಂಕಟರಾಮಪ್ಪ, (40 1) ಕೆ. ಶಾಂತಕುಮಾರ್ ಬಿನ್ ಆರ್ . ಕೃಷ್ಣಪ್ಪ 
ವರ್ಷ) 

ಇಂದಿರಾನಗರ, ಮೇಸ್ತ್ರೀ , ಮಾಲೂರು ತಾಲ್ಲೂಕು, 
2) ಸುಶೀಲಮ್ಮ ಕೋಂ ನಾರಾಯಣಸ್ವಾಮಿ , ( 35 ಕೋಲಾರ ಜಿಲ್ಲೆ . 
ವರ್ಷ ) 

2) ನ್ಯಾಷನಲ್ ಇನ್ಸೂರೆನ್ಸ್ ಕಂ . ಲಿ., ದಿ ಡಿವಿಜನಲ್ 
3) ಮೋಹನ್ ಬಿನ್ ನಾರಾಯಣಸ್ವಾಮಿ (9 ವರ್ಷ) ಮ್ಯಾನೇಜರ್, ಡಿವಿಜನ್ IV , ನಂ .16, ಕುಮಾರಕೃಪ 
ನಂ .36, 5ನೇ ಮೈನ್, 5ನೇ ಕ್ರಾಸ್ , ಹೊಸಕೆರೆ ಹಳ್ಳಿ, ರಸ್ತೆ, ಶಿವಾನಂದ ಸರ್ಕಲ್ ಹತ್ತಿರ, ಬೆಂಗಳೂರು-1. 
ಬಿಎಸ್‌ಕೆ, 3ನೇ ಹಂತ, ಬೆಂಗಳೂರು- 85. 

ಪ್ರಕಟಣೆ 
ಅರ್ಜಿದಾರರಾದ ನಾರಾಯಣಸ್ವಾಮಿ , ಸುಶೀಲಮ್ಮ , ಮೋಹನ್ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ದಿವಂಗತ ಮಧು ಇವರು ಪ್ರತಿವಾದಿ -1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ 
ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ . 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ , ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ . 

ದೇವರಾಜು ಎಂ . ಎನ್ . 
ಪಿ . ಆರ್ .1111 

ಕಾರ್ಮಿಕ ಪರಿಹಾರ ಆಯುಕ್ತರು 

ಉಪವಿಭಾಗ - 2, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 2 , ಬಳ್ಳಾರಿ 

ಪ್ರಕರಣ ಸಂಖ್ಯೆ : ಕಾನಪ:51:01 / 131, ದಿನಾಂಕ:15ನೇ ಜುಲೈ , 2010 
ಅರ್ಜಿದಾರರು : 

ವಿರುದ್ದ 

- ಪ್ರತಿವಾದಿಗಳು: 
1) ಶ್ರೀಮತಿ ಚಂದ್ರಮ್ಮ , ಗಂ : ಹನುಮಯ್ಯ , 1) ಶ್ರೀ ವಿ . ಚಂದ್ರಪ್ಪ ತಂ : ಲೇಟ್ ಮಲ್ಲಪ್ಪ 
ವಯಸ್ಸು:40 ವರ್ಷ, ವೃತ್ತಿ: ಮನೆಕೆಲಸ ( ಮೃತನ ವ್ಯವಸಾಯಗಾರರು ಮತ್ತು ಟ್ರಾಕ್ಟರ್ ಮಾಲೀಕರು, 
ಹೆಂಡತಿ) 

ಸಂ .ಕೆಎ - 34: ಟಿ- 8586, ಟ್ರೈಲರ್‌, ಸಂಖ್ಯೆ :ಕೆಎ - 34 : ಟಿ 
2) ಮೈನರ್ ಶಂಕರಪ್ಪ, ತಂ : ಮೃತ ಹನುಮಯ್ಯ , 2717, 
ವಯಸ್ಸು:14 ವರ್ಷ , ವೃತ್ತಿ: ವಿದ್ಯಾರ್ಥಿ, ಈರ್ವರ ವಾಸ: ಕುಡಿತಿನಿ ಗ್ರಾಮ , ಬಳ್ಳಾರಿ ( ತಾ ) (ಜಿ), ಮತ್ತು 
ವಾಸ: ಕುಡಿತಿನಿ ಗ್ರಾಮ , ಬಳ್ಳಾರಿ ( ತಾ ) ( ಜಿ), 

ಇತರರು. 

ಪ್ರಕಟಣೆ 
ಸದರಿ ಅರ್ಜಿದಾರರು ತಮ್ಮ ಪರ ವಕೀಲರೊಂದಿಗೆ ನ್ಯಾಯಾಲಯಕ್ಕೆ ಹಾಜರಾಗಿ ಮೃತ ಹನುಮಯ್ಯನಿಗೆ 1ನೇ 
ಅರ್ಜಿದಾರಳು ಹೆಂಡತಿ, 2ನೇ ಅರ್ಜಿದಾರ ಮೃತನ ಅಪ್ರಾಪ್ತವಯಸ್ಕ ಮಗನಾಗಬೇಕೆಂದು ತಿಳಿಸಿ ಸದರಿ 1ನೇ ಪ್ರತಿವಾದಿಗಳ 
ಟ್ರಾಕ್ಟರ್ - ಟ್ರೈಲರ್‌ನಲ್ಲಿ ಲೇಬರ್‌ನಾಗಿ ಕೆಲಸ ಮಾಡುತ್ತಿದ್ದನೆಂದು ದಿನಾಂಕ:15. 02.2010ರಂದು ಕರ್ತವ್ಯದ ಮೇಲಿದ್ದಾಗ 
ಅಪಘಾತ ಸಂಭವಿಸಿ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಫಲಕಾರಿಯಾಗದೆ ಮೃತಪಟ್ಟಿರುತ್ತಾನೆಂದು, ಅಪಘಾತ 
ಪೂರ್ವದಲ್ಲಿ ಆರೋಗ್ಯವಾಗಿದ್ದು ಚನ್ನಾಗಿ ದುಡಿದು ಬಂದ ಹಣದಿಂದ ತನ್ನ ಹಾಗೂ ನಮ್ಮಗಳ ಪೋಷಣೆ ಮಾಡುತ್ತಿದ್ದನೆಂದು, 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫, ೨೦೧೦ 

೩೨೫೭ 
ಈಗ ಆತನಿಲ್ಲದೆ ತಮ್ಮ ಜೀವನ ಸಾಗುವುದು ತುಂಬಾ ಕಷ್ಟಕರವಾಗಿರುತ್ತದೆಂದು ತಾವೇ ಮೃತನ ವಾರಸುದಾರರು ಹಾಗೂ 
ಅವಲಂಬಿತರೆಂದು ತಿಳಿಸಿ ನಷ್ಟ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಾರ್ವಜನಿಕರಿಗೂ ಹಾಗೂ ಸಂಬಂಧಿಕರಿಗೂ ತಿಳಿಯಪಡಿಸುವುದೇನೆಂದರೆ ಮೃತನ 
ವಾರಸುದಾರರು , ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ ಅಂತಹವರು ಈ ಪ್ರಕಟಣೆಯನ್ನು ನ್ಯಾಯಾಲಯದ 
ನಾಮಫಲಕದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಹೊರವಲಯದ ಮುದ್ರಣಾಲಯದಲ್ಲಿ ಪ್ರಕಟಿಸಿದ ಒಂದು 
ತಿಂಗಳೊಳಗಾಗಿ ಈ ನ್ಯಾಯಾಲಯಕ್ಕೆ ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸತಕ್ಕದ್ದು . ಅವಧಿಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಮತ್ತು 
ಪಿ . ಆರ್.1117 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಉಪವಿಭಾಗ -2 , ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ-1, ಕಾರ್ಮಿಕ ಭವನ, 

- ಐ. ಟಿ. ಐ , ಆವರಣ, ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು- 29 
ಸಂಖ್ಯೆ: ಡಬ್ಲೂಸಿಎ / ಎಫ್ ಸಿ /ಸಿಆರ್ - 33/ 2010, ದಿನಾಂಕ: 13ನೇ ಜುಲೈ , 2010 
ಅರ್ಜಿದಾರರು : 

ವಿರುದ್ದ 

ಪ್ರತಿವಾದಿಗಳು : 
ಲಕ್ಷ್ಮಮ್ಮ ದಿ: ಸೋಮಶೇಖರ್ ಜಿ. ರವರ ತಾಯಿ . 

ವಿಭಾಗೀಯ ನಿಯಂತ್ರಣಾಧಿಕಾರಿ , ಕೆ. ಎಸ್. ಆರ್. ಜಿ. ಸಿ . 
ನಂ .221 , ಮುನೇಶ್ವರ ದೇವಸ್ಥಾನದ ಹತ್ತಿರ, ಶಾಂತಿನಗರ, ಬೆಂಗಳೂರು. 
ಚಿಕ್ಕಗೊಲ್ಲರಹಳ್ಳಿ, ಮಾಗಡಿ ಮುಖ್ಯರಸ್ತೆ, ಬೆಂಗಳೂರು 
ಉತ್ತರ ತಾಲ್ಲೂಕು, ಬೆಂಗಳೂರು. 

ಪ್ರಕಟಣೆ 
ಈ ಮೇಲೆ ನಮೂದಿಸಿರುವ ಅರ್ಜಿದಾರರು ತಾವು ಮೃತ ಶ್ರೀ ದಿ . ಸೋಮಶೇಖರ್ ಜಿ . ಇವರ ಅವಲಂಬಿತರೆಂದು, 
ಮೃತನು 1ನೇ ಪ್ರತಿವಾದಿ ಬಳಿ ತರಬೇತಿ ಚಾಲಕ ಕೆಲಸ ಮಾಡುವಾಗ, ಕೆಲಸದ ವೇಳೆಯಲ್ಲಿ ಹಾಗೂ ಕೆಲಸದ ಕಾರಣದಿಂದ 
ಉಂಟಾದ ಅಪಘಾತದಲ್ಲಿ ದಿನಾಂಕ:07. 03 .2009 ರಂದು ಮರಣ ಹೊಂದಿರುತ್ತಾರೆ ಎಂದು, ಈ ಸಂಬಂಧ ತಮಗೆ 
ಕಾಯ್ದೆಯ ಅನುಸಾರ ಪ್ರತಿವಾದಿಗಳಿಂದ ಬರತಕ್ಕೆ ಪರಿಹಾರವನ್ನು ಕೊಡಿಸಬೇಕೆಂದು ಈ ನ್ಯಾಯಾಲಯದ ಮುಂದೆ ಬೇಡಿಕೆ 
ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ ಕಾರಣ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, 
ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಮೇಲೆ ನಮೂದಿಸಿರುವ 
ಅರ್ಜಿದಾರರಲ್ಲದೇ , ತಾವೂ ಸಹಾ ಮೃತನ ನಿಜವಾದ “ ಅವಲಂಬಿತರು ” ಎಂದು ಪರಿಗಣಿಸಲು ಕೇಳಿಕೊಳ್ಳುವುದಾದರೆ, 
ಅಂತಹವರು ಈ ಪ್ರಕಟಣೆಯು ಈ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 (ಮೂವತ್ತು) ದಿವಸದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ , ಮೇಲ್ಕಂಡ ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 

ಹಾಗೂ ಕಾರ್ಮಿಕ ಅಧಿಕಾರಿ, 

ಉಪವಿಭಾಗ -1, ಬೆಂಗಳೂರು- 29. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 1, ಕಾರ್ಮಿಕ ಭವನ, 

ಐ. ಟಿ. ಐ. ಆವರಣ , ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 29 
ಸಂಖ್ಯೆ: ಡಬ್ಲೂಸಿಎ /ಎಫ್ ಸಿ/ ಸಿಆರ್ - 34 /2010 , ದಿನಾಂಕ:13ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು : 
1) ಶ್ರೀಮತಿ ಈರಮ್ಮ (18 ) W /o ಲೇ . ನಾಗರಾಜು. 1) ಮೇ : ಎಂಫರ್ ಕನ್ಸ್ಟ್ರಕ್ಷನ್ ಪ್ರೈ . ಲಿ., ನಂ . 8 & 

8ಎ , ಎವಿಎಸ್ ಕಾಂಪೌಂಡ್, 80 ಅಡಿರಸ್ತೆ , 
ಕೋರಮಂಗಲ, ಬೆಂಗಳೂರು- 34 . 


೩೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ - ೩ 
2 ) ಮಾಸ್ಟರ್‌ ಶಿವಮಣಿ (1 ) S/ o ಲೇ . ನಾಗರಾಜು 

2) ನ್ಯಾಷನಲ್ ಇನ್ಸೂರೆನ್ಸ್ ಕಂ . ಲಿ., ನಂ .86/80 , 
ವಿಳಾಸ: ಪಾಪಯ್ಯ ಸಲಿಂ ವಿಲೇಜ್, ಬೆಲಂ ಕುಂದ ಎರಡನೇ ಮಹಡಿ, ಏರ್‌ಪೋರ್ಟ್‌ ರಸ್ತೆ, ಮರತ್ತಹಳ್ಳಿ, 
ಮಂಡಲಂ, ಗುಂಟೂರ್ ( ಜಿ ), ಆಂಧ್ರಪ್ರದೇಶ ( ರಾ ) . ಬೆಂಗಳೂರು - 560037. 

ಪ್ರಕಟಣೆ 
ಈ ಮೇಲೆ ನಮೂದಿಸಿರುವ ಅರ್ಜಿದಾರರು ತಾವು ಮೃತ ಶ್ರೀ ನಾಗರಾಜು ಇವರ ಅವಲಂಬಿತರೆಂದು, ಮೃತನು 1ನೇ 
ಪ್ರತಿವಾದಿ ಬಳಿ ಹೆಲ್ಪರ್‌ ಕೆಲಸ ಮಾಡುವಾಗ, ಕೆಲಸದ ವೇಳೆಯಲ್ಲಿ ಹಾಗೂ ಕೆಲಸದ ಕಾರಣದಿಂದ ಉಂಟಾದ ಅಪಘಾತದಲ್ಲಿ 
ದಿನಾಂಕ:24.01.2010 ರಂದು ಮರಣ ಹೊಂದಿರುತ್ತಾರೆ ಎಂದು, ಈ ಸಂಬಂಧ ತಮಗೆ ಕಾಯ್ದೆಯ ಅನುಸಾರ 
ಪ್ರತಿವಾದಿಗಳಿಂದ ಬರತಕ್ಕೆ ಪರಿಹಾರವನ್ನು ಕೊಡಿಸಬೇಕೆಂದು ಈ ನ್ಯಾಯಾಲಯದ ಮುಂದೆ ಬೇಡಿಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ ಕಾರಣ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, 
ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೇ ಹಾಗೂ ಮೇಲೆ ನಮೂದಿಸಿರುವ 
ಅರ್ಜಿದಾರರಲ್ಲದೇ , ತಾವೂ ಸಹಾ ಮೃತನ ನಿಜವಾದ “ ಅವಲಂಬಿತರು ” ಎಂದು ಪರಿಗಣಿಸಲು ಕೇಳಿಕೊಳ್ಳುವುದಾದರೆ, 
ಅಂತಹವರು ಈ ಪ್ರಕಟಣೆಯು ಈ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 (ಮೂವತ್ತು ) ದಿವಸದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ, ಮೇಲ್ಕಂಡ ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ .ಆರ್.1119 

ಹಾಗೂ ಕಾರ್ಮಿಕ ಅಧಿಕಾರಿ , 

ಉಪವಿಭಾಗ- 1, ಬೆಂಗಳೂರು- 29 . 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಹಾಸನ ಉಪವಿಭಾಗ, ಹಾಸನ 

ಸಂಖ್ಯೆ : ಡಬ್ಲೂಸಿಎ / ಎಫ್ / ಎಸ್ ಆರ್ - 14 /2010, ದಿನಾಂಕ:12ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು: 
1) ಶ್ರೀಮತಿ ಅಸ್ಮಾ ಅಲಿಯಾಸ್ ಅಸ್ಮಾ ಬಾನು 

1) ಜಿ. ಗಿರೀಶ್ ಬಿನ್ ಬೇಲೂರೇಗೌಡ 
2) ಮಿರ್ಜಾ ಬಾನು 

ನಂ .304 , ಜಯನಗರ , ಸಾಲಗಾಮೆ , ರಸ್ತೆ, ಹಾಸನ. 
3) ದಸ್ತಗೀರ್ ಬಿನ್ ಲೇ : ಇಕ್ವಾಲ್ 

2) ವ್ಯವಸ್ಥಾಪಕರು, 
4) ಮೆಹರುನ್ನಿಸಾ ಕೋಂ ಮಹಮದ್ ಅನ್ವರ್ 

ಓರಿಯೆಂಟಲ್ ಇನ್ಸೂರೆನ್ಸ್ ಕಂ .ಲಿ., ಬಿ. ಎಂ . ರಸ್ತೆ , 
ಅಜಾದ್ ಮೊಹಲ್ಲ, ಚಿಕ್ಕನಾಳ್ , ಹಾಸನ ಜಿಲ್ಲೆ . 

ಹಾಸನ. 

ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ರಘು ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 05.02.2009ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ 
ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 

ಹೆಚ್. ಎಲ್ . ಗುರುಪ್ರಸಾದ್ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ 

ನಷ್ಟ ಪರಿಹಾರ ಆಯುಕ್ತರು , 
ಹಾಸನ ಉಪವಿಭಾಗ, ಹಾಸನ . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

೩೨೫೯ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಹಾಸನ ಉಪವಿಭಾಗ, ಹಾಸನ 

ಸಂಖ್ಯೆ : ಡಬ್ಲೂಸಿಎ / ಎಫ್ / ಎಸ್ ಆರ್ - 15 / 2010 , ದಿನಾಂಕ: 12ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ಧ 

ಪ್ರತಿವಾದಿಗಳು: 
1) ಶ್ರೀಮತಿ ಚೆನ್ನಮ್ಮ ಕೋಂ ಲೇ : ಸುಬ್ಬೇಗೌಡ, 1) ಶ್ರೀಮತಿ ರೇಣುಕ ಕೋಂ ಲೇ : ರವಿ ಕೊಟ್ಟಿಗನಹಳ್ಳಿ 
ಕೆ. ಹಿರೇಹಳ್ಳಿ ಗ್ರಾಮ , ಶಾಂತಿಗ್ರಾಮ ಹೋಬಳಿ, ಹಾಸನ ಗ್ರಾಮ , ಸಿಂಗಪುರ ಅಂಚೆ, ಪಾಳ್ಯ ಹೋಬಳಿ, ಆಲೂರು 
ತಾಲ್ಲೂಕು, ಹಾಸನ ಜಿಲ್ಲೆ . 

ತಾಲ್ಲೂಕು, ಹಾಸನ ಜಿಲ್ಲೆ. 
2) ವ್ಯವಸ್ಥಾಪಕರು 
ದಿ ಬಜಾಜ್ ಅಲಿಯಾನ್ಸ್ ಜನರಲ್ ಇನ್ಸೂರೆನ್ಸ್ ಕಂ . ಲಿ., 

ಬಿ. ಎಂ . ರಸ್ತೆ , ಹಾಸನ. 

ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ರಘು ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ:16. 01.2010ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು 
ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 

ಹೆಚ್.ಎಲ್ . ಗುರುಪ್ರಸಾದ್ 
ಪಿ . ಆರ್.1124 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ 

ನಷ್ಟ ಪರಿಹಾರ ಆಯುಕ್ತರು, 

ಹಾಸನ ಉಪವಿಭಾಗ , ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಹಾಸನ ಉಪವಿಭಾಗ, ಹಾಸನ 

ಸಂಖ್ಯೆ: ಡಬ್ಲೂಸಿಎ /ಎಫ್ /ಎಸ್ ಆರ್ -16 /2010, ದಿನಾಂಕ :12ನೇ ಜುಲೈ, 2010 
ಅರ್ಜಿದಾರರು : 

ಪ್ರತಿವಾದಿಗಳು: 
1) ಶ್ರೀ ಬಿ. ಪಿ. ರಾಜೇಗೌಡ ಬಿನ್ ಪುಟ್ಟೇಗೌಡ 

1) ಗೋವಿಂದ್‌ರಾಜು , 
2) ಜಯಮ್ಮ ಕೋಂ ಬಿ.ಪಿ. ರಾಜೇಗೌಡ 

ಇ.ಕೃಷ್ಣಪ್ಪ ಅಂಡ್ ಕಂಪೆನಿ , ಅಡಿಕೆ ಮಾರನಹಳ್ಳಿ ಗ್ರಾಮ 
3) ಬಿ . ಆರ್ . ಜ್ಯೋತಿಬಿನ್ ಬಿ . ಪಿ. ರಾಜೇಗೌಡ 

ಮಾಕಳಿ ಗ್ರಾಮ , ತುಮಕೂರು ರಸ್ತೆ , ಬೆಂಗಳೂರು. 
4) ಶ್ವೇತ ಬಿನ್ ಬಿ . ಪಿ. ರಾಜೇಗೌಡ 

2) ನ್ಯಾಶನಲ್ ಇನ್ಸೂರೆನ್ಸ್ ಕಂಪೆನಿ 1974, ಸಿನಿಮಾ 
ಎಲ್ಲರೂ ಬೈಚನಹಳ್ಳಿ ಗ್ರಾಮ , ಅರಕಲಗೂಡು ರೋಡು, ಶ್ರೀನಿವಾಸ್ ಮಾರ್ಕೆಟ್ ಕಾಂಪ್ಲೆಕ್ಸ್ , 
ತಾಲ್ಲೂಕು, ಹಾಸನ ಜಿಲ್ಲೆ. 

ದೊಡ್ಡಬಳ್ಳಾಪುರ - 561203, ಬೆಂಗಳೂರು ಜಿಲ್ಲೆ. 

ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ರಘು ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ :10. 11.2009ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು 
ಕೋರಿಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

- ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ 


ವಿರುದ್ದ 


೩೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ - ೩ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 

ಹೆಚ್ .ಎಲ್. ಗುರುಪ್ರಸಾದ್ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ 

ನಷ್ಟ ಪರಿಹಾರ ಆಯುಕ್ತರು, 

ಹಾಸನ ಉಪವಿಭಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಹಾಸನ ಉಪವಿಭಾಗ, ಹಾಸನ 

ಸಂಖ್ಯೆ : ಡಬ್ಲೂಸಿಎ /ಎಫ್ / ಎಸ್ ಆರ್ -17 /2010 , ದಿನಾಂಕ:12ನೇ ಜುಲೈ , 2010 
ಅರ್ಜಿದಾರರು: 

ವಿರುದ್ದ | 

ಪ್ರತಿವಾದಿಗಳು : 
1) ಶ್ರೀಮತಿ ಗೌರಮ್ಮ ಅಲಿಯಾಸ್‌ ಟಿ. ಎಸ್ . ಗೌರಮ್ಮ 1) ವಿಭಾಗೀಯ ನಿಯಂತ್ರಣಾಧಿಕಾರಿಗಳು 
ಕೋಂ ಲೇ : ಎಸ್.ಕೆ. ರುದ್ರಯ್ಯ 

ಕೆ. ಎಸ್. ಆರ್. ಟಿ . ಸಿ., ಹಾಸನ ವಿಭಾಗ, ಹಾಸನ. 
2) ಚೈತ್ರ ಬಿನ್ ಲೇ : ಎಸ್.ಕೆ. ರುದ್ರಯ್ಯ 
3) ಆರ್. ಸಂಗೀತ ಬಿನ್ ಲೇ : ಎಸ್ .ಕೆ. ರುದ್ರಯ್ಯ 
4) ಆರ್ . ಪೃಥ್ವಿ ಬಿನ್ ಲೇ : ಎಸ್.ಕೆ.ರುದ್ರಯ್ಯ , 
ದಾಸರಕೊಪ್ಪಲು ಗ್ರಾಮ , ಹಾಸನ ತಾಲ್ಲೂಕು, 
ಹಾಸನ ಜಿಲ್ಲೆ . 

ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ರಘು ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 30. 12 . 2009ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು 
ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 

ಹೆಚ್ .ಎಲ್ . ಗುರುಪ್ರಸಾದ್ 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ 
ಪಿ . ಆರ್ . 1125 

ನಷ್ಟ ಪರಿಹಾರ ಆಯುಕ್ತರು, 

ಹಾಸನ ಉಪವಿಭಾಗ, ಹಾಸನ. 
IN THE COURT OF COMMISSIONER FOR WORKMEN S COMPENSATION , BIDAR 

No . LOB /WCA /Cr- F -28 / 2010 
Applicants : 

Respondents : 
1) Smt. Kamala Bai W / o Late Vijay Kumar 1 ) M /s Karlvin Chemicals Ltd ., Kolhar L. A . 
Ambalgi, Age about 26 yrs , Occup: Naubad , Dist: Bidar. 
Household , H . No . 8, 1000 Gulbarga 
WawGI - Village , Toalath B , Tq: Aurad , Dist: 
Bidar and 1 other. 


Vls 


xuon - a ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

2920 
PROCLAIMATION 
Smt. Kamala Bai W /o . Flo . S /o Vijaykumar R /o H .No.8 . 1000 Gulbarga WOWGI-Village , Balath B . 
Tq : Aurad , Dist: Bidar have/has filed application in this Court claiming compensation stating that Late : 
Vijaykumar was working as Labour Under the Respondent No .I he met with an accident arising out of and 
during the course of employment as a result he died on 09.05 .2010 . 

Wherefore , it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no applications on objections are received within the specified date the Court will 
proceeded further in the matter. 

Commissioner for workmen s 
PR - 1122 

Compensation , Bidar . 
PROCEEDINGS OF THE ASSISTANT COMMISSIONER OF COMMERCIAL TAXES, LOCAL VAT 

OFFICE -075 , BANGALORE 
PRESENT : N . T. DASAPPA 

Assistant Commissioner of Commercial Taxes (LVO -075 ) 
Subject : Loss of C Form in case of M /s . High Temp Furnaces Ltd ., Bangalore . 

Read : Letter Dated :27.04 . 2010 . 
Preamble : 

M /s High Temp Furnaces Limited, No .1 -C , II Phase , Peenya Industrial Area, Bangalore -58 is a 
registered dealer borne on the files of this office bearing TIN 29550343041. The company in its letter cited 
at read above has intimated that 2 leaves of C Forms bearing Nos. 3633613 & 3633614 issued by the 
department, is lost in transit . 

The company has produced the proof for having filed the complaint to police authorities for loss of 
above C Forms and executed Indemnity Bond in favour of the Government as laid down Rule 12 (2) and 
12 (9 ) of CST Act, 1956 . 

Since the said C Forms are stated to be lost in transit, the Form so lost is treated as Invaid . 
Hence , this order : 

ORDER NO .ACCT/LVO -075 /2010 - 11, DATED :26TH JULY , 2010 
In view of the circumstances explained above the said C Forms treated as invalid with immediate 


effect. 


Ban 


Assistant Commissioner of 
Commercial Taxes (LVO -075 ), 

Bangalore. 
OFFICE OF THE ACCT , LVO -075 , BANGALORE 
Notified Authority Under the Rule 6 (i) of the CST (Karnataka ) Rules 1957 

NOTIFICATION 

No.ACCT /LVO -075 / 10 - 11, Dated : 26th July , 2010 
By virtue of the provisions of Rule 12 (2 ) of the CST (Registration & Turnover ) Rules 1957 and 
Rule 6 (e ) & 6 (i) of the CST (Karnataka ) Rules 1957 , it is hereby notified for general information that the 
declaration Form - C desired below is declared to be obsolete and Invalid . 


2939 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 


201 -a 


SI. 


Number ( including 


Name & address of Registration 


The address of Date of issue . Whether 


Remarks 


code No.) of 


the dealer to whom certificate No . 


the dealer to 


of Form /s by 


Lost/ 


declaration Forms 


declaration Forms of the dealer 


whom the 


the dealer 


Stolen 


lost destroyed 


is / are issued by 


under CST 


declaration is 


destroyed 


or stolen 


the department 


Act 1956 


are sent 


with date of C 


form issue 


C Form Nos 


M /s . 


Hightemp 


29550343041 


M /s . Champion 


29 .08 .2007 


Lost 


1) 1754421 


1) 3633613 


Furnaces Limited, 


Coolers, 


2 ) 185125/ 


2 ) 3633614 


No.1 -C , || Phase, 


Combatore 


Peenya Indl. Area , 


Bangalore - 58 . 


Assistant Commissioner of 
PR - 1164 

Commercial Taxes (LVO -075 ), 

Bangalore . 
IN THE COURT OF COMMISSIONER FOR WORKMEN S COMPENSATION , BIDAR 

No . LOB /WCA /Cr- F -23 /2010 


Applicants : 

Vis 

Respondents : 
1) Vinodamma W /o Late Kishtayya , Age : 32 1) G . Adeppa , S /o Hanmanthappa , 
years, Occu : Household , R /o Zaheerabad , R /o Jeel khana Hyderabad , now at Shanti nagar, 
now at Chidri, Tq : & Dist: Bidar . 

Zaheerabad . 
2 ) Proprietor, Vilas khadnari factory Mannekhelli 
Tq: Humnabad. 
3 ) New India Insurance company , Himat nagar, 

Hyderabad. 
PROCLAIMATION 


Smt. Vinodamma W /o . Late ; Kishtayya , R /o Madi Zaheerabad at now chidri Bidar, have /has filed 


application in this Court claiming compensation stating that Late : Kishtayya was working as Loaded 
Labour Under the Respondent No .1 he met with an accident arising out of and during the course of 
employment as a resulthe died on 29 .01. 2007 . 

Wherefore , it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no applications on objections are received within the specified date the Court will 
proceeded further in the matter. 

Commissioner for workmen s 
PR - 1123 

Compensation , Bidar. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

೩೨೬೩ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಪ್ರಕರಣ ಸಂಖ್ಯೆ :ಕಾಅದಾ:ಕಾನಪ:ಸಿಆರ್ - 90/ 2010ಎಫ್ , ದಿನಾಂಕ:30ನೇ ಜೂನ್, 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು : 
1) ಶ್ರೀಮತಿ ಬಿ . ಜಿ. ಮಂಜಮ್ಮ W /o ಎಂ . ಬಸವರಾಜ 1) ಕೆ. ಹೆಚ್ . ರೇವಣಪ್ಪ, S/o ರೇವಣಸಿದ್ದಪ್ಪ 
2 ) ಮಾ : ದಾನಿಶ್ S /o ಎಂ . ಬಸವರಾಜ 

ಕಾಡಜಿ ಗ್ರಾಮ , Tractor/ Trailor KA-14/ T - 1920/ 
3 ) ಕು : ಚಂದನ D / o ಎಂ . ಬಸವರಾಜ 

KA- 17 -7A- 9757 ದಾವಣಗೆರೆ . 
4) ಮಾ : ಅಜಯ್ S / o ಎಂ . ಬಸವರಾಜ 

2) ಮ್ಯಾನೇಜರ್, ಐ .ಸಿ.ಐ . ಸಿ. ಐ. ಲಾಂಬಾರ್ಡ್ ಜನರಲ್ 
5) ಶ್ರೀಮತಿ ಸಿದ್ದಮ್ಮ W /o ಚಂದ್ರಪ್ಪ @ ಚೆನ್ನಪ್ಪ, ಇನ್ಸೂರೆನ್ಸ್ ಕಂ . ಲಿ., ಹುಬ್ಬಳ್ಳಿ, 
ಕಾಡಜಿ ಗ್ರಾಮ , ದಾವಣಗೆರೆ. 

ಪ್ರಕಟಣೆ 
- ಶ್ರೀಮತಿ ಬಿ . ಜಿ. ಮಂಜಮ್ಮ , ದಾನಿಶ್‌ , ಚಂದನ, ಅಜಯ್ ಹಾಗೂ ಸಿದ್ದಮ್ಮ ಇವರುಗಳಾದ ನಾವು ಮೃತ 
ಎಂ .ಬಸವರಾಜ , ಇವರ ವಾರಸುದಾರರೆಂದು ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ 
ಸಲ್ಲಿಸಿರುತ್ತಾರೆ. ಮೃತ ಎಂ . ಬಸವರಾಜ ರವರು ಒಂದನೇ ಪ್ರತಿವಾದಿಗಳಾದ ಕೆ.ಹೆಚ್.ರೇವಣಪ್ಪ ಇವರ ಟ್ರಾಕ್ಟರ್ ರಲ್ಲಿ ಚಾಲಕ 
ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದೂ , ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. 
ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ 
ಏನಾದರೂ ಅಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ , ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 
30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ 
ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ . 

ಎಸ್ .ಸಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು 
ಪಿ . ಆರ್ . 1131 

ಕಾರ್ಮಿಕ ನಷ್ಟ ಪರಿಹಾರ, 

ದಾವಣಗೆರೆ ಜಿಲ್ಲೆ , ದಾವಣಗೆರೆ. 
ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 6, ಕಾರ್ಮಿಕ ಭವನ , 

೦ಗಳೂರು- 29 
ಸಂಖ್ಯೆ : ಡಬ್ಲೂಸಿಎ :ಎಫ್ ಸಿ/ ಸಿಆರ್ - 09/ 2008 - 09, ದಿನಾಂಕ :17ನೇ ಜುಲೈ, 2010 
ಅರ್ಜಿದಾರರು: 

ವಿರುದ್ದ 

ಪ್ರತಿವಾದಿಗಳು : 
1) ಶ್ರೀಮತಿ ಲಕ್ಷ್ಮೀಬಾಯಿ (38 ವರ್ಷ ) ಕೋಂ ಲೇಟ್ ಮೆ : ಅಂಬಿಕಾ ಟ್ರಾನ್ಸ್ಪೋರ್ಟ್ ಕಂಪನಿ., ನಂ.14:3 ಶ್ರೀ 
ಪ್ರಕಾಶ್ ಎಸ್ . 

ಮಾದೇಶ್ವರ ಬಿಲ್ಡಿಂಗ್, 4 ಮತ್ತು 5ನೇ ಕ್ರಾಸ್ , ಮಧ್ಯೆ, 
2) ಪ್ರದೀಪ್ ಕುಮಾರ್ ( 16 ವರ್ಷ ) ಬಿನ್ ಲೇಟ್ 2ನೇ ಮುಖ್ಯರಸ್ತೆ, ಕಲಾಸಿಪಾಳ್ಯಂ ಎಕ್ಸ್ಟೆನ್ಷನ್ , 
ಪ್ರಕಾಶ್ , 

ಬೆಂಗಳೂರು- 02. 
3) ಉದಯ ಕುಮಾರ್ ( 14 ವರ್ಷ ) ಬಿನ್ ಲೇಟ್ 
ಪ್ರಕಾಶ್. 
ವಿಳಾಸ: ನಂ .423 , ರಂಗನಾಥಪುರ , 6ನೇ 
ಮುಖ್ಯರಸ್ತೆ , (ದೇವಸ್ಥಾನದ ರಸ್ತೆ , ಕಾಮಾಕ್ಷಿಪಾಳ್ಯ, 
ಬೆಂಗಳೂರು- 79 . 

ಪ್ರಕಟಣೆ 
ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ:17. 04 . 2008ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ಅರ್ಜಿದಾರರ ಶ್ರೀ ಪ್ರಕಾಶ್ ಇವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ 
ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಯ ವಿರುದ್ದ ಕ್ರಮ 
ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ ಅವಲಂಬಿತರು ” 


೩೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್ ೫ , ೨೦೧೦ 

ಭಾಗ- ೩ 
ಎಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ 
ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಎನ್ . ಬಿ. ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ 
ಬೆಂಗಳೂರು 6ನೇ ಉಪವಿಭಾಗ, 

ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 6 , ಕಾರ್ಮಿಕ ಭವನ , 

- ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 29 
ಸಂಖ್ಯೆ: ಡಬ್ಲೂಸಿಎಎಫ್‌ಸಿ/ ಸಿಆರ್ - 11 / 2009 -10, ದಿನಾಂಕ:17ನೇ ಜುಲೈ, 2010 
ಅರ್ಜಿದಾರರು: * 

ವಿರುದ್ದ 

ಪ್ರತಿವಾದಿಗಳು : 
1) ಶ್ರೀಮತಿ ಕೆ. ಮಂಜುಳಾ (34 ವರ್ಷ) ಕೋಂ ಮೆ : ದಿ ಮ್ಯಾನೇಜ್‌ಮೆಂಟ್ ಆಫ್ ಯೂನಿಯನ್ 
ಲೇಟ್ ವಿ . ನಾಗರಾಜ್ 

ಬ್ಯಾಂಕ್ ಆಫ್ ಇಂಡಿಯಾ, (ಸ್ಟಾಫ್ ಕಾಲೇಜ್) ಕಲ್ಕೆರೆ 
2) ಕು : ಅರುಣಾ ಎನ್. ( 10 ವರ್ಷ ) ಬಿನ್ ಅಂಚೆ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-560 083. 
ನಾಗರಾಜ್ 
3) ಕು:ಶರಣ್ಯ (6 ವರ್ಷ ) ಬಿನ್ ನಾಗರಾಜ್ 
4) ಮಾಸ್ಟರ್ ಆದಿತ್ಯ , (3 ವರ್ಷ ) ಬಿನ್ ನಾಗರಾಜ್ 
5) ಶ್ರೀ ವೀರಭದ್ರಪ್ಪ ( 77 ವರ್ಷ) ಬಿನ್ ಲೇಟ್ 
ಮುನಿನಂಜಪ್ಪ, 
6) ಶ್ರೀಮತಿ ಮುನಿಯಮ್ಮ ( 74 ವರ್ಷ) ಬಿನ್ 
ಶ್ರೀ ವೀರಭದ್ರಪ್ಪ 
ವಿಳಾಸ: ನಂ . 214 , ಇಂದ್ಲಾವಾಡಿ, ಆನೇಕಲ್ 
ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

ಪ್ರಕಟಣೆ 
ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾಂಕ : 20. 01.2008ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ಅರ್ಜಿದಾರರ ಶ್ರೀ ನಾಗರಾಜ್ ಇವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ 
ಸಮಯದಲ್ಲಿ ಅಪಘಾತ ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಯ ವಿರುದ್ದ ಕ್ರಮ 
ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ ಪರಿಹಾರ ಹಾಗೂ ಇತರೆ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ ಅವಲಂಬಿತರು ” 
ಎಂದು ಕೇಳಿಕೊಳ್ಳುವುದಾದರೆ ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ 
ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಎನ್ . ಬಿ . ರಾಮಚಂದ್ರ 

ಕಾರ್ಮಿಕ ಅಧಿಕಾರಿ 
ಬೆಂಗಳೂರು 6ನೇ ಉಪವಿಭಾಗ, 

ಬೆಂಗಳೂರು. 


ಪಿ . ಆರ್ . 1135 


